KA/BG-GPO/2515/WPP-47/ 2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಮೇ ೨೬, ೨೦೧೧ (ಜೇಷ್ಠ ೫, ಶಕ ವರ್ಷ ೧೯೩೩) ಸಂಚಿಕೆ ೨೧ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಇ 149 ಎಂಆರ್‌ 2011, ಬೆಂಗಳೂರು, ದಿನಾಂಕ : 05ನೇ ಮೇ, 2011 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 111) (00) ರಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಲಕ್ಷ್ಮೇಶ್ವರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ ಮೂವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಕರನ್ನಾಗಿ ನಾಮ ನಿರ್ದೇಶನ ಮಾಡಿದೆ : 
ಕ್ರ ಸಂ. ಸದಸ್ಯರ ಹೆಸರು 
01 | ಶ್ರೀ ನಿಂಗಪ್ಪ ಹೊನ್ನಕೇರಪ್ಪ ಬನ್ನಿ 
ಲಕ್ಷೇಶ್ವರ, ಶಿರಹಟ್ಟಿ ತಾಲ್ತೂಕು. 
02 ಶ್ರೀ ಚಂಬಣ್ಣಾ ನಾಗಪ್ಪ ಬಾಳಿಕಾಯಿ, 
ಲಕ್ಷ್ಮೇಶ್ವರ, ಶಿರಹಟ್ಟಿ ತಾಲ್ಲೂಕು. 
03 | ಶ್ರೀ ಸುರೇಶ್‌ಗೌಡ ಬಿನ್‌ ವೆಂಕನಗೌಡ ಪಾಟೀಲ್‌, 
ಸಾರಿಕೊಪ್ರ, ಶಿರಹಟ್ಟಿ ತಾಲ್ತೂಕು. 


























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.440 ನಂಜುಂಡಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಸಳ 145 ಎಂಆರ್‌ಇ 2011, ಬೆಂಗಳೂರು, ದಿನಾಂಕ:05ನೇ ಮೇ, 2011 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 11(1)00 ರಲ್ಲಿ ಪ್ರದತ್ತವಾದ 


ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬೇಲೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ ಮೂವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿದೆ : 
(೭೦೯) 


೭೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ಭಾಗ - ೪ಎ 





ಸಂ. ಸದಸ್ಯರ ಹೆಸರು 


01 | ಶ್ರೀ ನಾಗೇಶ್‌ ಬಿನ್‌ ಬಾಬು ಶೆಟ್ಟಿ, 





ಅರೇಹಳ್ಳಿ ಗ್ರಾಮ & ಅಂಚೆ, 

ಬೇಲೂರು ತಾಲ್ಲೂಕು, ಹಾಸನ ಜಿಲ್ಲೆ. 

02 | ಶ್ರೀ ನಿಜಗುಣ ಬಿನ್‌ ಲೇ॥ ನಂಜೇಗೌಡ, 
ಮಾಯಗೊಂಡನಹಳ್ಳಿ, ಚಟಚಟನಹಳ್ಳಿ ಅಂಚೆ, 
ಬೇಲೂರು ತಾಲ್ತೂಕು, ಹಾಸನ ಜಿಲ್ಲೆ. 

03 | ಶ್ರೀ ಆನಂದ್‌ ಬಿನ್‌ ಸಗನೇ ತಿಮ್ಮಯ್ಯ, ನಂಜಾಪುರ 
ಹಳ್ಳಿ, ಮತ್ತಿಕಟ್ಟೆ, ಬೇಲೂರು ತಾಲ್ತೂಕು, ಹಾಸನ ಜಿಲ್ಲೆ. 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ನಂಜುಂಡಪ್ಪ 
ಪಿ.ಆರ್‌.441 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಳ 147 ಎ೦ಂಆರ್‌ಆ 2011, ಬೆಂಗಳೂರು, ದಿನಾಂಕ:05ನೇ ಮೇ, 2011 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 11(1)(») ರಲ್ಲಿ ಪ್ರದತ್ತವಾದ 


ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಹೊನ್ನಾವರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ ಮೂವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿದೆ : 
ಕ್ರ ಸಂ. ಸದಸ್ಯರ ಹೆಸರು 








01 ಶ್ರೀ ಪ್ರಭು ಈಶ್ವರ ಹಳ್ಳೇರ್‌, 
ಸಂಶಿ ಅಂಚೆ (ಕುದ್ರಗಿ ಪಂಚಾಯತ್‌), 
ಹೊನ್ನಾವರ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 





02 | ಶ್ರೀ ಮಂಜುನಾಥ ಮಂಜಪ್ಪ ನಾಯಕ, 
ಮಡಿಕೇರಿ, ಬೈಲೂರು ಅಂಚೆ, 
ಭಟ್ಕಳ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 





03 | ಶ್ರೀಮತಿ ವಿಜಯ ಆನಂದ ನಾಯಕ, 
ಅನಂತವಾಡಿ, ಮುರುಡೇಶ್ವರ ಅಂಚೆ, 











ಭಟ್ಕಳ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ನಂಜುಂಡಪ್ಪ 
ಪಿ.ಆರ್‌.448 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಳ 143 ಎ೦ಆರ್‌ಆಇ 2011, ಬೆಂಗಳೂರು, ದಿನಾಂಕ:05ನೇ ಮೇ, 2011 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 11(1)(1) ರಲ್ಲಿ ಪ್ರದತ್ತವಾದ 


ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ರಾಮದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ ಮೂವರನ್ನು ತಕ್ಷಣದಿಂದ ಜಾರಿಗೆ 

ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿದೆ. 

ಕ್ರಸಂ. ಸದಸ್ಯರ ಹೆಸರು 
01 ಶ್ರೀ ಜಗಧೀಶ್‌ ಗಣಶ್ಯಾಮದಾಸ್‌ 

ಲಾಹೂಟಿ, ಸಾ। ರಾಮದುರ್ಗ. 




















ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, 


ಮೇ ೨೬, ೨೦೧೧ ೭೧೧ 























ಕ್ರ.ಸಂ. ಸದಸ್ವರ ಹೆಸರು 
02 | ಶ್ರೀ ಗೋವಿಂದಪ್ಪ ಪಾನಾಯಕ್‌, 
ಸಾ॥ ಹೊಸಕೋಟೆ. 
03 | ಶ್ರೀ ಈರಪ್ಪ ಸಂಗಪ್ಪ ಮಾಂತನ್ನವರ, 
ಸಾ॥ ದಾಡಿಬಾಯಿ ತೋಟದ ಮನೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ನಂಜುಂಡಪ್ಪ 
ಪಿ.ಆರ್‌.446 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಳ 144 ಎ೦ಆರ್‌ಇ 2011, ಬೆಂಗಳೂರು, ದಿನಾಂಕ:05ನೇ ಮೇ, 2011 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 11(1)(0) ರಲ್ಲಿ ಪ್ರದತ್ತವಾದ 


ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬೀದರ್‌ ಕೃಷಿ ಉತ್ಪನ್ನ ಮಾಡುಕಟ್ಟೆ ಸಮಿತಿಗೆ ಈ ಕೆಳಕಂಡ ಮೂವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ತರನ್ನಾಗಿ ನಾಮ ನಿರ್ದೇಶನ ಮಾಡಿದೆ : 


























ಕ್ರ ಸಂ. ಸದಸ್ಯರ ಹೆಸರು 

01 ಶ್ರೀ ಜಗನ್ನಾಥ್‌ ಪಾಟೀಲ್‌ ಬಿನ್‌ ಸಿದ್ದರಾಮಪ್ಪ ಪಾಟೀಲ್‌, 

ಸಂಗುಳಿಗಿ, ಬೀದರ್‌ ತಾಲ್ಲೂಕು. 
02 | ಶ್ರೀ ರಾಜಕುಮಾರ್‌ ಬಿನ್‌ ಸಿದ್ಧರಾಮಪ್ಪ ತೋರನೆ, 

ಯರನಳ್ಳಿ “ಡಿ', ಬೀದರ್‌ ತಾಲ್ತೂಕು. 
03 ಶ್ರೀ ಅರ್ಜುನ್‌ ಬಿನ್‌ ಮಾಹಾಳಗೊಂಡ, 

ಬೆನಕನಳ್ಳಿ, ಬೀದರ್‌ ತಾಲ್ತೂಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ನಂಜುಂಡಪ್ಪ 
ಪಿ.ಆರ್‌.447 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಳ 142 ಎಂಆರ್‌ಇ 2011, ಬೆಂಗಳೂರು, ದಿನಾಂಕ:05ನೇ ಮೇ, 2011 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 11(1)(») ರಲ್ಲಿ ಪ್ರದತ್ತವಾದ 


ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸುರಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ ಮೂವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿದೆ. 





ಕ್ತ ಸಂ. 


ಸದಸ್ಯರ ಹೆಸರು 





01 


ಶ್ರೀ ಗ್ಯಾನಚಂದ್‌ ಚಂಪಲಾಲ್‌ ಜೈನ್‌, 
ಮುಜುಂದಾರ್‌ ಗಲ್ರಿ, ಸುರಪುರ. 





02 


ಶ್ರೀ ಗುರುರಾಜ ತಂದೆ ರಾಮಣ್ಣ ಸುರಪುರ, 


ಬೋವಿಗಳ್ತಿ, ಮಾರ್ಕೆಟ್‌ ರಸ್ತೆ ಸುರಪುರ. 





03 








ಶ್ರೀಮತಿ ಶಕುಂತಲಾಬಾಯಿ ಗಂಡ ಬಲಭೀಮರಾಯ (ಅಂಗಡಿ), 
ಬೈರಮಡ್ಡಿ ಕಬಡಗೇರಾಓಣಿ, ಕಡ್ಡೆಪ್ರಮಠದಹತ್ತಿರ, ಸುರಪುರ. 








ಪಿ.ಆರ್‌.445 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ನಂಜುಂಡಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಸಹಕಾರ ಇಲಾಖೆ. 


೭೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ಭಾಗ - ೪ಎ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಳ 146 ಎ೦ಆರ್‌ಇ 2011, ಬೆಂಗಳೂರು, ದಿನಾಂಕ:05ನೇ ಮೇ, 2011 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 111) (ix) ರಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಹಿರೇಕೆರೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ ಮೂವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿದೆ : 





























ಕ್ರ ಸಂ. ಸದಸ್ಯರ ಹೆಸರು 
01 ಶ್ರೀ ವೀರಬಸಪ್ಪ ಫಕೀರಪ್ಪ ಮತ್ತೂರ, 
ಸಾ| ಹುಲ್ಲತ್ತಿ 
02 ಶ್ರೀ ಸಂಜೀವಯ್ಯ ಚನ್ನಬಸಯ್ಯ ಕಬ್ಬಿಣಕಂತಿಮಠ, 
ಸಾ॥ ಚಿನ್ನಮುಳಗುಂದ. 
03 ಶ್ರೀ ಮಲ್ಲಿಕಾರ್ಜುನಗೌಡ ಮುರಿಗೆಪ್ಪಗೌಡ ಬಸನಗೌಡ, 
ಸಾ। ಮಾವಿನತೋಪಾ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ನಂಜುಂಡಪ್ಪ 
ಪಿ.ಆರ್‌.443 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಳ 148 ಎಂಆರ್‌ಇ 2011, ಬೆಂಗಳೂರು, ದಿನಾಂಕ:05ನೇ ಮೇ, 2011 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 11(1)(x) ರಲ್ಲಿ ಪ್ರದತ್ತವಾದ 


ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಯಲಬುರ್ಗಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ ಮೂವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಕರನ್ನಾಗಿ ನಾಮ ನಿರ್ದೇಶನ ಮಾಡಿದೆ : 
ಕ್ರ ಸಂ. ಸದಸ್ಯರ ಹೆಸರು 
01 | ಶ್ರೀ ಅರ್ಜುನ್‌ರಾವ್‌ ಮದ್ದುರಾವ್‌ ಜಗತಾಪ್‌, 
ಸಾ॥ ದ್ವಾಂಪುರ, ಯಲಬುರ್ಗಾ ತಾಲ್ತೂಕು. 
02 | ಶ್ರೀ ದೇವೇಂದಪ್ಪ ಹನುಮಂತಪ್ಪ ಸೋಬಾನದ, 
ಕುಕನೂರು, ಯಲಬುರ್ಗಾ ತಾಲ್ತೂಕು. 
03 ಶ್ರೀ ಶಂಭುಲಿಂಗಪ್ಪ ಗುರಪ್ಪ ಮ್ಯಾಗೇರಿ, 
ಸಾ। ಯಲಬುರ್ಗಾ. 


























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ನಂಜುಂಡಪ್ಪ 
ಪಿ.ಆರ್‌.442 ಸರ್ಕಾರದ ಅಧೀನ ಕಾರ್ಯದರ್ಶಿ-2, ಸಹಕಾರ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ.34.ವಿಮಕ.2011, ಬೆ೦ಗಳೂರು, ದಿನಾಂಕ:04.05.2011 

ಮಾಹಿತಿ ಹಕ್ಕು ಅಧಿನಿಯಮ 2005ರ ಕಲಂ 4(1)(ಬಿ) ಅಡಿಯಲ್ಲಿ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಸಚಿವಾಲಯಕ್ಕೆ 
ಸಂಬಂಧಿಸಿದಂತೆ ಮಾಹಿತಿಯನ್ನು ಸಾರ್ವಜನಿಕ ತಿಳುವಳಿಕೆಗಾಗಿ ಈ ಕೆಳಕಂಡಂತೆ ಪಕಟಿಸಲಾಗಿದೆ. 
2005ರ ಮಾಹಿತಿ ಹಕ್ಕು ಅಧಿನಿಯಮದ ಕಲಂ 4(1) (ಬಿ) ರಡಿ ಕಂದಾಯ ಇಲಾಖೆಯ ಸಚಿವಾಲಯ ಹಂತದ ಸೂಚನಾ ಪಟ್ಟಿ 

( ಕಂದಾಯ ಇಲಾಖೆಯ ಸಚಿವಾಲಯದ ಅಂಗ ರಚನೆ, ಕಾರ್ಯಗಳು ಮತ್ತು ಕರ್ತವ್ಯಗಳು 

ಸಚಿವ ಸಂಪುಟದ ಹಿರಿಯ ಸದಸ್ಯರಾದ ಕಂದಾಯ ಸಚಿವರು, ಕಂದಾಯ ಇಲಾಖೆಯ ಮುಖ್ಯಸ್ಥರಾಗಿರುತ್ತಾರೆ. ಸಚಿವಾಲಯದ ಕಂದಾಯ 
ಇಲಾಖೆಯಲ್ಲಿ ಒಬ್ಬರು ಪಧಾನ ಕಾರ್ಯದರ್ಶಿ/ಕಾರ್ಯದರ್ಶಿ ಮತ್ತೊಬ್ಬರು ಕಾರ್ಯದರ್ಶಿಗಳಿರುತ್ತಾರೆ. ಪಧಾನ ಕಾರ್ಯದರ್ಶಿ ಇವರು ಭೂ ಮಾಪನ 
ಮತ್ತು ಭೂ ದಾಖಲೆ, ಭೂ ಸುಧಾರಣೆ, ಕಂದಾಯ ಸೇವೆಗಳು, ಭೂ ಸ್ವಾಧೀನ; ಮತ್ತು ಇಲಾಖೆಯ ಸಮಗ್ರ ಮೇಲ್ವಿಚಾರಣೆ ಕಾರ್ಯವನ್ನು 
ನಿರ್ವಹಿಸುತ್ತಾರೆ. ಕಾರ್ಯದರ್ಶಿ ಇವರು ಪಕೃತಿ ವಿಕೋಪ ನಿರ್ವಹಣೆ (Disaster Management), ನೋಂದಣಿ ಮತ್ತು ಮುಜರಾಯಿ, ಭೂ 
ಮಂಜೂರಾತಿ ವಿಷಯಗಳನ್ನು ನಿರ್ವಹಿಸುತ್ತಾರೆ. ಕಂದಾಯ ಇಲಾಖೆಯಲ್ಲಿ ಇ-ಗವರ್ನೆನ್ಸ್‌ನ ಪರಿಣಾಮಕಾರಿ ನಿರ್ವಹಣೆಗಾಗಿ ಕಾರ್ಯದರ್ಶಿ (ಭೂಮಿ 
ಮತ್ತು ಯುಪಿಓಆರ್‌) ಅವರು ಕಂದಾಯ ಇಲಾಖೆಯಲ್ಲಿ ಗಣಕೀಕರಣ ವ್ಯವಸ್ಥೆಯನ್ನು ಅಳವಡಿಸುವ ಬಗ್ಗೆ ಪರಿಶೀಲಿಸುತ್ತಾರೆ. 

ಕಂದಾಯ ಇಲಾಖೆಯಲ್ಲಿ ಮುಜರಾಯಿ ಖಾತೆಯನ್ನು ನಿರ್ವಹಿಸಲು ಪತ್ಯೇಕವಾಗಿ ಒಬ್ಬರು ಹಿರಿಯ ಸಚಿವರಿರುತ್ತಾರೆ. ಕಾರ್ಯದರ್ಶಿ(ವಿಪತ್ತು 
ನಿರ್ವಹಣೆ), ಕಂದಾಯ ಇಲಾಖೆ ಅವರು ಮುಜರಾಯಿ ಇಲಾಖೆಗೆ ಸಂಬಂಧಿಸಿದ ಮೇಲ್ವಿಚಾರಣೆ ಕಾರ್ಯವನ್ನು ನಿರ್ವಹಿಸುತ್ತಾರೆ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ 


೭೧೩ 





ಕಂದಾಯ ಇಲಾಖೆಯ ಸಚಿವಾಲಯದ ಅಂಗರಚನೆಯನ್ನು ಈ ಮುಂದಿನ ಚಾರ್ಡ್‌ನಲ್ಲಿ ತೋರಿಸಲಾಗಿದೆ. 





ಆ.ಕಾ.(ಭೂಸ್ಲಾ-2) 


ಕಕ (ಭೂ.ಸು., 











ಸರ್ಕಾರದ ಕಾರ್ಯದರ್ಶಿ 


(ಜಿಲ್ಲಾ ಆಡಳಿತ) 


(ಭೂ.ಮಂ) 


ಅ.ಕಾ. 


ಭೂ.ಸು. 
ಕೋಪ) 


ಲ,ಕಾ.(ಭೂಕಂ 


ದಾಯ) 
ಕೆ 











EEE 





| 





ಇ.ಒ. ದೇವಿಕಾ 
ರಾಣಿ ರೋರಿಬ್‌ 


ಎಸ್ಟೇಟ್‌ 


ಅ.ಕಾ 
(ಭೂ.ಮಂ.!) 


ಅ.ಕಾ.(ಭೂ.ಕಂ 


ದಾಯ) 


ದಾಸಾ! 


ಜಸ 





ಅಂಗರಚನೆ 


ಅ.ಕಾ. 
(ಕಾನೂನು 
ಕೋಶ) 





ಕಂದಾಯ ಇಲಾಖೆಯ ಸಂಘಟನಾ ಚಾರ್ಲ್‌ (ಸಚಿವಾಲಯದಲ್ಲಿ) 


ಜಾ ಕಂದಾಯ ಸಚಿವರು ಮುಜರಾಯಿ ಸಚಿವರು 


| 
ಸಕಾರದ ಕಾರ್ಯದರ್ಶಿ(ಅಭಾವ 
ಪರಿಹಣಿರ,ನೊಂದಡಣಿ, ಮುಜರಾಯಿ) 


ನಿರ್ದೇಶಕರು, 
ಸಾಮಾಜಿಕ 
ಭದ್ರತೆ ಮತ್ತು 
ಪಿಂಚಣಿಗಳು 


ಪೀಠರಾಧಿಕಳಾರಿಗಳು 
ಸಾಮಾಜಿಕ ಭದ್ರ 
ಮತ್ತು ಪಿಂಚಣಿಗಳು 





ವಿಶೇಷ 
ಕಾರ್ಯದರ್ಶಿ(ಭೂಮಿ) 


ಅಕಾ. 
(ನೊಂದಣಿ) 





೭೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ಭಾಗ - ೪ಎ 





ಕಂದಾಯ ಇಲಾಖೆಯು ತನ್ನ ವ್ಯಾಪ್ತಿಯಲ್ಲಿ ಬರುವ ಈ ಕೆಳಕಂಡ ಕ್ಷೇತ ಇಲಾಖೆ: ನಿಗಮ:ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಆಡಳಿತಾತ್ಮಕ, 


ಆರ್ಥಿಕ ಹಾಗೂ ಸೇವೆಗಳಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಾಗುತ್ತಿದೆ: 






























































ಕ್ರ ಕಂದಾಯ ಇಲಾಖೆಯ ಅಧೀನಕ್ಕೊಳಪಡುವ ಅಧೀನ 
ಸಂ. ಇಲಾಖೆಗಳು: ಶಾಸನ ಬದ್ದ ಸ್ವಾಯತ್ತ ಸಂಸ್ಥೆಗಳು 

1 | ಪಾದೇಶಿಕ ಆಯುಕ್ತರು, ಬೆಂಗಳೂರು 

2 | ಪಾದೇಶಿಕ ಆಯುಕ್ತರು, ಮೈಸೂರು 

3 | ಪಾದೇಶಿಕ ಆಯುಕ್ತರು, ಗುಲ್ಬರ್ಗಾ 

4 | ಪಾದೇಶಿಕ ಆಯುಕ್ತರು, ಬೆಳಗಾವಿ 

5 | ನೋಂದಣಿ ಮಹಾ ಪರಿವೀಕ್ಷಕರು ಮತ್ತು ಮುದಾಂಕ ಆಯುಕ್ತರು 

6 | ಆಯುಕ್ತರು, ಭೂಮಾಪನ ಮತ್ತು ಭೂದಾಖಲೆಗಳ ಇಲಾಖೆ 

7 | ನಿರ್ದೇಶಕರು, ಸಾಮಾಜಿಕ ಭದತೆ ಮತ್ತು ಪಿಂಚಿಣಿಗಳು 

8 | ಅಧ್ಯಕ್ಷರು. ಕರ್ನಾಟಕ ಮೇಲ್ಮನವಿ ಪಾಧಿಕಾರ 

9 ಆಯುಕ್ತರು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳು 
10 | ಆಯುಕ್ತರು, ಬಾಗಲಕೋಟೆ ಪಟ್ಟಣ ಅಭಿವೃದ್ದಿ ಪ್ರಾಧಿಕಾರ 

11 | ಆಯುಕ್ತರು, ಕೂಡಲಸಂಗಮ ಅಭಿವೃದ್ದಿ ಮಂಡಳಿ 

12 | ಆಯುಕ್ತರು, ಬಸವಕಲ್ವಾಣ ಅಭಿವೃದ್ದಿ ಮಂಡಳಿ 

13 | ಆಯುಕ್ತರು, ಕಾಗಿನೆಲೆ ಅಭಿವೃದ್ದಿ ಪ್ರಾಧಿಕಾರ 

14 | ಆಯುಕ್ತರು, ಸನ್ನತಿ ಅಭಿವೃದ್ದಿ ಮಂಡಳಿ 

15 | ಆಯುಕ್ತರು, ಕಿತ್ತೂರು ಅಭಿವೃದ್ದಿ ಪ್ರಾಧಿಕಾರ 

16 | ಆಯುಕ್ತರು, ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ನಿಯಮಿತ 





ಕಂದಾಯ ಇಲಾಖೆಯು ನಿರ್ವಹಿಸುವ ಪಮುಖ ಕಾರ್ಯಗಳು ಕೆಳಕಂಡಂತಿವೆ: 


1, 
2; 


ಎ 90 ಇ ಈ. ಆ ಹ 


10. 
11, 


ರಾಜ್ಯದಲ್ಲಿ ಭೂದಾಖಲೆಗಳ ನಿರ್ವಹಣೆ ಮತ್ತು ಎಲ್ಲಾ ಜಮೀನುಗಳ ಭೂಮಾಪನ 

ಭೂ ಕಂದಾಯ, ನೀರು ತೆರಿಗೆ, ಮತ್ತಿತರ ಸರ್ಕಾರಿ ಬಾಕಿ, ಉಪಕರ ಮತ್ತು ತೆರಿಗೆಗಳ ವಸೂಲಾತಿ 
ಗಾಮಠಾಣ, ಗೋಮಾಳ, ಗುಂಡುತೋಪು, ಕೆರೆ ಅಂಗಳ, ಉಪವನಗಳು ಇತ್ಯಾದಿ ಸಾಮುದಾಯಿಕ ಜಮೀನುಗಳೂ ಸೇರಿದಂತೆ ಎಲ್ಲಾ ಸರ್ಕಾರಿ 
ಜಮೀನುಗಳ ನಿರ್ವಹಣೆ ಮತ್ತು ಪರಿಸರ ಸಂರಕ್ಷಣೆ 

ಭೂ ಮಂಜೂರಾತಿ 

ಭೂ ಸುಧಾರಣೆ ಮತ್ತು ಗೇಣಿದಾರಿಕೆಯ ನಿರ್ಬಂಧನೆಗಳ ನಿರ್ವಹಣೆ 

ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದವರ ಜಮೀನು ರಕ್ಷಣೆ 

ಭೂ ಪರಿವರ್ತನೆ 

ಸ್ಥಿರಾಸ್ತಿಗಳ ಮೇಲಿನ ಬಾಡಿಗೆ ನಿಯಂತಣ 

ಸಾರ್ವಜನಿಕ ಉದ್ದೇಶಕ್ಕಾಗಿ ಖಾಸಗಿ ಆಸ್ತಿಗಳನ್ನು ಸ್ವಾಧೀನಪಡಿಸುವುದು 

ಸ್ಥಿರಾಸ್ತಿಗಳ ವ್ಯವಹಾರ, ಉಯಿಲು, ಒಪ್ಪಂದ ಇತ್ಯಾದಿಗಳ ನೋಂದಣಿ ಮತ್ತು ಮುದಾಂಕ ಶುಲ್ಕ ವಸೂಲಾತಿ 
ಹಿಂದೂ ಧಾರ್ಮಿಕ ಸ್ಥಳಗಳ ನಿಯಂತಣ ಮತ್ತು ಅಭಿವೃದ್ಧಿ 


(1) ಕಂದಾಯ ಇಲಾಖೆಯ ಸಚಿವಾಲಯದ ಅಧಿಕಾರಿಗಳು ಮತ್ತು ನೌಕರರ ವಿವರ ಹಾಗೂ ಕರ್ತವ್ಯಗಳು 











ಕ್ರಸಂ. ಹುದ್ದೆ ಹಾಗೂ ಕಛೇರಿ ವಿಳಾಸ ನಿರ್ವಹಿಸಲಾಗಿರುವ ಕರ್ತವ್ಯಗಳು 
1. | ಸರ್ಕಾರದ ಪಧಾನ ಕಾರ್ಯದರ್ಶಿ/ ಕಂದಾಯ ಇಲಾಖೆಯ ಅಧಿಕೃತ ಮುಖ್ಯಸ್ಥರಾಗಿದ್ದು, ಇಲಾಖಾ ಸಚಿವರ ನಿರ್ದೇಶನಗಳನ್ನು 
ಕಾರ್ಯದರ್ಶಿ ಕಾಯ್ದೆ ಮತ್ತು ನಿಯಮಗಳ ಚೌಕಟ್ಟಿನಲ್ಲಿ ಹಾಗೂ ಕರ್ನಾಟಕ ಸರ್ಕಾರಿ (ವ್ಯವಹಾರ 
ಕೊಠಡಿ ಸಂ:505, ನಿರ್ವಹಣೆ) ನಿಯಮಗಳಿಗೆ ಒಳಪಟ್ಟು ಕಂದಾಯ ಇಲಾಖೆಯ ವಿಷಯಗಳನ್ನು 
5ನೇ ಮಹಡಿ, 3ನೇ ಹಂತ, ವಿಲೇವಾರಿ ಮಾಡುವ ಮತ್ತು ಎಲ್ಲಾ ವ್ಯವಹಾರದ ಜವಾಬ್ದಾರಿ ಹೊಂದಿರುತ್ತಾರೆ ಮತ್ತು 
ಬಹುಮಹಡಿ ಕಟ್ಟಡ ಇಲಾಖೆಯ ಅಧೀನ ಸಿಬ್ಬಂದಿಯ ಮೇಲ್ವಿಚಾರಣೆ ಮತ್ತು ನಿಯಂತಣದ ಅಧಿಕಾರವನ್ನು 
ಬೆ೦ಗಳೂರು-560 001 ಹೊಂದಿರುವರು. ಇಲಾಖೆಗೆ ಸಂಬಂಧಿಸಿದ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು 
ಇಲಾಖಾ ಸಚಿವರಿಗೆ ಸಲಹೆ ಸಹಕಾರ ನೀಡುವರು. 























(ಭೂ ಸುಧಾರಣೆ ಮತ್ತು 


ಮುಜರಾಯಿ) 


5ನೇ ಮಹಡಿ, ಬಹುಮಹಡಿ ಕಟ್ಟಡ, 


ಬೆಂಗಳೂರು-560 001 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ೭೧೫ 
ಕ್ರಸಂ. ಹುದ್ದೆ ಹಾಗೂ ಕಛೇರಿ ವಿಳಾಸ ನಿರ್ವಹಿಸಲಾಗಿರುವ ಕರ್ತವ್ಯಗಳು 

2. | ಸರ್ಕಾರದ ಕಾರ್ಯದರ್ಶಿ ಭೂಮಿ ಯೋಜನೆ ಮತ್ತು ನಗರ ಆಸ್ತಿ ಮಾಲೀಕತ್ವದ ಹಕ್ಕು (Urban Property 
(ಭೂಮಿ ಮತ್ತು ಯುಪಿಒಆರ್‌) Ownership Right (UPOR)ಯೋಜನೆಯ ಪರಿಣಾಮಕಾರಿ ನಿರ್ವಹಣೆಗೆ 
ಕೆ.ಆರ್‌.ವೃತ್ತ, ಸಂಬಂಧಿಸಿದ ವಿಷಯಗಳನ್ನು ನಿರ್ವಹಿಸುವರು ಹಾಗೂ ಸದರಿ ವಿಷಯಗಳಲ್ಲಿ ನೀತಿ 
ಬೆಂಗಳೂರು-560 001 ನಿರ್ಧಾರ ತೆಗೆದುಕೊಳ್ಳಲು ಇಲಾಖಾ ಸಚಿವರಿಗೆ ಸಲಹೆ ಸಹಕಾರ ನೀಡುವರು. 

3. | ಸರ್ಕಾರದ ಕಾರ್ಯದರ್ಶಿ ಕಂದಾಯ ಇಲಾಖೆಯಲ್ಲಿ ಅಧಿಕಾರ ಪತ್ಕಾಯೋಜನೆ ಪಕಾರ ವಿಪತ್ತು ನಿರ್ವಹಣೆ, 
(ಎಪತ್ತು ನಿರ್ವಹಣೆ) ನೋಂದಣಿ ಮತ್ತು ಮುದಾಂಕ, ಮುಜರಾಯಿ ಮತ್ತು ಭೂ ಮಂಜೂರಾತಿ ವಿಷಯಗಳ 
ಕೊಠಡಿ ಸಂ:547, ಬಗ್ಗೆ ಇಲಾಖಾ ಸಚಿವರುಗಳ ನಿರ್ದೇಶನಗಳನ್ನು ಕಾನೂನು ಚೌಕಟ್ಟಿನಲ್ಲಿ ಹಾಗೂ ಕರ್ನಾಟಕ 
5ನೇ ಮಹಡಿ, 2ನೇ ಹಂತ, ಸರ್ಕಾರಿ (ವ್ಯವಹಾರ ನಿರ್ವಹಣೆ) ನಿಯಮಗಳಿಗೆ ಒಳಪಟ್ಟು ವಿಲೇವಾರಿ ಮಾಡುವ 
ಬಹುಮಹಡಿ ಕಟ್ಟಡ ಜವಾಬ್ದಾರಿ ಹೊಂದಿರುವರು ಹಾಗೂ ಸದರಿ ವಿಷಯಗಳಿಗೆ ಸಂಬಂಧಿಸಿದ ನೀತಿ 
ಬೆಂಗಳೂರು-560 001 ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇಲಾಖಾ ಸಚಿವರುಗಳಿಗೆ ಸಲಹೆ ಸಹಕಾರಗಳನ್ನು 

ನೀಡುವರು. 

4. | ಸರ್ಕಾರದ ಉಪ ಕಾರ್ಯದರ್ಶಿ ಕಂದಾಯ ಇಲಾಖೆಯ ಭೂ ಸುಧಾರಣೆ, ಭೂಸುಧಾರಣೆ ಕೋಶ ಹಾಗೂ ಮುಜರಾಯಿ 


ಶಾಖೆಗಳಲ್ಲಿ ನಿರ್ವಹಿಸುವ ವಿಷಯಗಳ ಮೇಲ್ವಿಚಾರಣೆ ಹಾಗೂ ಸದರಿ ಶಾಖೆಗಳ ಅಧೀನ 
ಸಿಬ್ಬಂದಿ ಮೇಲೆ ನಿಯಂತಣ ಹೊಂದಿರುವರು. 





ಸರ್ಕಾರದ ಅಧೀನ ಕಾರ್ಯದರ್ಶಿ, 
(ಭೂ ಸುಧಾರಣೆ) 

5ನೇ ಮಹಡಿ, ಬಹುಮಹಡಿ ಕಟ್ಟಡ 
ಬೆ೦ಗಳೂರು-560 001 


ಭೂ ಸುಧಾರಣಾ ಶಾಖೆಯಲ್ಲಿ ನಿರ್ವಹಿಸುವ ವಿಷಯಗಳ ಮೇಲ್ವಿಚಾರಣೆ ಹಾಗೂ ಅಧೀನ 
ಸಿಬ್ಬಂದಿಯ ನಿಯಂತಣ ಹೊಂದಿರುವರು 











ಶಾಖಾಧಿಕಾರಿ 
ಭೂಸುಧಾರಣೆ ಶಾಖೆ 
5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 
ಅ) ಹಿರಿಯ ಸಹಾಯಕರು 
ಆ) ಸಹಾಯಕರು-1 

ಇ) ಸಹಾಯಕರು-2 

ಈ) ಕಿರಿಯ ಸಹಾಯಕರು 
ಉ) ದಲಾಯತ್‌ 





ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಮತ್ತು ಅದರಡಿಯ ನಿಯಮಗಳು, ವಿವಿಧ ಇನಾಂ 
ರದ್ದಿಯಾತಿ ಕಾಯ್ದೆ ಅಡಿ ಬರುವ ನಿಯಮಗಳಿಗೆಸಂಬಂಧಿಸಿದ ವಿಷಯಗಳನ್ನು 
ನಿರ್ವಹಿಸುವುದು. 


ಅ) ಹಿರಿಯ ಸಹಾಯಕರು: 

1. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, ವಿವಿಧ ಇನಾಂ ರದ್ದಿಯಾತಿ ಕಾಯ್ದೆ ಅಡಿ 
ಬರುವ ಕಾಯ್ದೆ ಮತ್ತು ನಿಯಮಗಳಿಗೆ ತಿದ್ದುಪಡಿ. 

2. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109ರಡಿ ಕೃಷಿ ಜಮೀನನ್ನು ಕೃಷಿಯೇತರ 
ಉದ್ದೇಶಕ್ಕೆ ಖರೀದಿಸಲು ಅನುಮತಿ ನೀಡುವ ವಿಚಾರ (ಬೆಂಗಳೂರು ವಿಭಾಗಕ್ಕೆ 
ಸಂಬಂಧಿಸಿದಂತೆ). 

3. ಕರ್ನಾಟಕ ಭೂಸುಧಾರಣೆ ಕಾಯ್ದೆ ಕಲಂ 48ರಂತೆ ಪಿ.ಟಿ.ಸಿ.ಎಲ್‌ ಕಾಯ್ದೆ ಅಡಿ 
ಬರುವ ಜಮೀನು ಪರಭಾರೆ ವಿಷಯ. 

4. ವಿಧಾನ ಸಭೆ, ವಿಧಾನ ಪರಿಷತ್‌ ಪ್ರಶ್ನೆಗಳು, ಗಮನ ಸೆಳೆಯುವ ಸೂಚನೆ ಮತ್ತು 
ಭರವಸೆಗಳು (ಬೆಂಗಳೂರು ವಿಭಾಗಕ್ಕೆ ಸಂಬಂಧಿಸಿದಂತೆ). 

5. ಕಾಯ್ದೆ ಮತ್ತು ನಿಯಮದಡಿ ಬರುವ ರಿಟ್‌ ಅರ್ಜಿಗಳು (ಬೆಂಗಳೂರು ವಿಭಾಗ). 

6. ಇತರೇ (ಮಿಸಲೇನಿಯಸ್‌) ವಿಷಯಗಳು. 

ಆ) ಸಹಾಯಕರು-1: 

1. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109ರಡಿ ಕೃಷಿ ಜಮೀನನ್ನು ಕೃಷಿಯೇತರ 
ಉದ್ದೇಶಕ್ಕೆ ಖರೀದಿಸಲು ಅನುಮತಿ ನೀಡುವ ವಿಚಾರ (ಬೆಳಗಾವಿ ಮತ್ತು ಗುಲ್ಬರ್ಗಾ 
ವಿಭಾಗಕ್ಕೆ ಸಂಬಂಧಿಸಿದಂತೆ). 

2. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 61ರಂತೆ ಮತ್ತು ಪಿ.ಟಿ.ಸಿ.ಎಲ್‌ ಕಾಯ್ದೆ 
ಕಲಂ 4(2)ರ ಅಡಿ ಬರುವ ಜಮೀನು ಪರಭಾರೆ ವಿಷಯ (ಬೆಳಗಾವಿ ಮತ್ತು 


ಗುಲ್ಬರ್ಗಾ ವಿಭಾಗಕ್ಕೆ ಸಂಬಂಧಿಸಿದಂತೆ). 








೭೧೬ 


(೮೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ಭಾಗ - ೪ಎ 


ನಿರ್ವಹಿಸಲಾಗಿರುವ ಕರ್ತವ್ಯಗಳು 





ತಿ. ವಿಧಾನ ಸಭೆ, ವಿಧಾನ ಪರಿಷತ್‌ನ ಪ್ರಶ್ನೆಗಳು, ಗಮನ ಸೆಳೆಯುವ ಸೂಚನೆ ಮತ್ತು 
ಭರವಸೆಗಳು (ಬೆಳಗಾವಿ ಮತ್ತು ಗುಲ್ಬರ್ಗಾ ವಿಭಾಗಕ್ಕೆ ಸಂಬಂಧಿಸಿದಂತೆ). 

4, ಕಾಯ್ದೆ ಮತ್ತು ನಿಯಮದಡಿ ಬರುವ ರಿಟ್‌ ಅರ್ಜಿಗಳು (ಬೆಳಗಾವಿ ಮತ್ತು ಗುಲ್ಬರ್ಗಾ 
ವಿಭಾಗ). 

ಇ) ಸಹಾಯಕರು-2 

1. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109ರಡಿ ಕೃಷಿ ಜಮೀನನ್ನು ಕೃಷಿಯೇತರ 
ಉದ್ದೇಶಕ್ಕೆ ಖರೀದಿಸಲು ಅನುಮತಿ ನೀಡುವ ವಿಚಾರ (ಮೈಸೂರು ವಿಭಾಗಕ್ಕೆ 
ಸಂಬಂಧಿಸಿದಂತೆ). 

2. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 61ರಂತೆ ಮತ್ತು ಪಿ.ಟಿ.ಸಿ.ಎಲ್‌ ಕಾಯ್ದೆ 
ಕಲಂ 4(2)ರ ಅಡಿ ಬರುವ ಜಮೀನು ಪರಭಾರೆ ವಿಷಯ (ಮೈಸೂರು ವಿಭಾಗಕ್ಕೆ 
ಸಂಬಂಧಿಸಿದಂತೆ). 

3. ವಿಧಾನ ಸಭೆ, ವಿಧಾನ ಪರಿಷತ್‌ನ ಪ್ರಶ್ನೆಗಳು, ಗಮನ ಸೆಳೆಯುವ ಸೂಚನೆ ಮತ್ತು 
ಭರವಸೆಗಳು (ಮೈಸೂರು ವಿಭಾಗ). 

4. ಕಾಯ್ದೆ ಮತ್ತು ನಿಯಮದಡಿ ಬರುವ ರಿಟ್‌ ಅರ್ಜಿಗಳು (ಮೈಸೂರು ವಿಭಾಗ). 

5. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 48ರಡಿ ಭೂ ನ್ಯಾಯ ಮಂಡಳಿಯ 
ಸದಸ್ಯರ ನಾಮ ನಿರ್ದೇಶನ ಇತ್ಯಾದಿ ವಿಷಯ. 

6. ವಿವಿಧ ಇನಾಂ ರದ್ದಿಯಾತಿ ಕಾಯ್ದೆ ಅಡಿ ಬರುವ ನೀತಿ ವಿಷಯಗಳು. 

ಈ) ಸಹಾಯಕರು-3 (ಸಾಂಖ್ಯಿಕ ನಿರೀಕ್ಷಕರು): 

1 ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಮತ್ತು ವಿವಿಧ ಇನಾಂ ರದ್ದಿಯಾತಿ ಕಾಯ್ದೆ 
ಅಡಿಯಲ್ಲಿ ಬರುವ ನಿಯತಕಾಲಿಕ ಅಂಕಿ ಅಂಶಗಳ ಕ್ರೂಢೀಕೃತ ಮಾಹಿತಿ. 

2. ಅಂಕಿ-ಅಂಶಗಳಿಗೆ ಸಂಬಂಧಪಟ್ಟ ವಿಧಾನ ಸಭೆ, ವಿಧಾನ ಪರಿಷತ್‌ನ ಪ್ರಶ್ನೆಗಳು 
ಗಮನ ಸೆಳೆಯುವ ಸೂಚನೆ ಮತ್ತು ಭರವಸೆಗಳ ವಿಷಯಕ್ಕೆ ಸಂಬಂಧಿಸಿದಂತೆ. 

3. ಆಯವ್ಯಯಕ್ಕೆ ಸಂಬಂಧಿಸಿದ ಮಾಹಿತಿ, ರಾಜ್ಯಪಾಲರ ಭಾಷಣಕ್ಕೆ ಮಾಹಿತಿ, ಕೇಂದ್ರ 
ಸರ್ಕಾರಕ್ಕೆ ಮಾಹಿತಿ ಒದಗಿಸುವ ವಿಚಾರ. 

4. ತಾಲ್ಲೂಕು ಭೂ ನ್ಯಾಯ ಮಂಡಳಿಗಳ ಪ್ರಕರಣಗಳ ವಿಲೇ ವರದಿ ಕ್ರೂಢೀಕರಣ. 

5. ಗೇಣಿ ಅರ್ಜಿಗಳ ಮತ್ತು ಹೆಚ್ಚುವರಿ ಭೂಮಿ ಹಂಚಿಕೆ ಪ್ರಗತಿ ವರದಿಗಳು. 

ಉ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 

ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 

ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 





ಸರ್ಕಾರದ ಅಧೀನ ಕಾರ್ಯದರ್ಶಿ, 
(ಭೂ ಸುಧಾರಣೆ ಕೋಶ ಮತ್ತು 
ಭೂ ಕಂದಾಯ) 

5ನೇ ಮಹಡಿ, 

ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 


ಭೂ ನ್ಯಾಯ ಮಂಡಳಿಗಳ ತೀರ್ಮಾನಗಳನ್ನು ಪಶ್ನಿಸಿ ಸಲ್ಲಿಸುವ ರಿಟ್‌ ಅರ್ಜಿ/ 

ಎಸ್‌.ಎಲ್‌.ಪಿ./ ಅಧೀನ ನ್ಯಾಯಾಲಯಗಳ ಪಕರಣಗಳ ಕುರಿತು 
ಕ್ರಮವಹಿಸುವುದು. ಜಿಲ್ಲಾ ಕಛೇರಿ ಸಂಕೀರ್ಣ, ಮಿನಿ ವಿಧಾನಸೌಧಗಳ ನಿರ್ಮಾಣ ಕುರಿತು 
ಆಡಳಿತಾತ್ಮಕ ಅನುಮೋದನೆ, ಅನುದಾನ ಮಂಜೂರಾತಿ, ವಾಹನ ಖರೀದಿ ಮಂಜೂರಾತಿ, 
ವೇತನೇತರ (ಯೋಜನೇತರ) ಅನುದಾನ ಬಿಡುಗಡೆ ಹಾಗೂ ಭೂ ಕಂದಾಯ ವಿಷಯಗಳ 


ನಿರ್ವಹಣೆ. 


ರಿಟ್‌ಅಪೀಲು/ 











ಶಾಖಾಧಿಕಾರಿ 

(ಭೂ ಸುಧಾರಣಾ ಕೋಶ) 
5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 





ಭೂ ನ್ಯಾಯ ಮಂಡಳಿಗಳ ತೀರ್ಮಾನಗಳನ್ನು ಪಶ್ನಿಸಿ ಸಲ್ಲಿಸುವ ರಿಟ್‌ ಅರ್ಜಿ/ 

ಅಧೀನ ನ್ಯಾಯಾಲಯ ಪಕರಣಗಳ ಕುರಿತು 
ಕ್ರಮವಹಿಸುವುದು. ಜಿಲ್ಲಾ ಕಛೇರಿ ಸಂಕೀರ್ಣ, ಮಿನಿ ವಿಧಾನಸೌಧಗಳ ನಿರ್ಮಾಣ ಕುರಿತು 
ಆಡಳಿತಾತ್ಮಕ ಅನುಮೋದನೆ, ಅನುದಾನ ಮಂಜೂರಾತಿ, ವಾಹನ ಖರೀದಿ ಮಂಜೂರಾತಿ, 


ವೇತನೇತರ (ಯೋಜನೇತರ) ಅನುದಾನ ಬಿಡುಗಡೆ. 


ರಿಟ್‌ಅಪೀಲು/ ಎಸ್‌.ಎಲ್‌.ಪಿ./ 








Y 
2೬ 


(೮೩ 


೫ 
© 


೪ಎ 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ 


೭೧೭ 


ನಿರ್ವಹಿಸಲಾಗಿರುವ ಕರ್ತವ್ಯಗಳು 





ಅ) ಹಿರಿಯ ಸಹಾಯಕರು 


ಅ) ಹಿರಿಯ ಸಹಾಯಕರು: 








ಆ) ಸಹಾಯಕರು-1 ಕಂದಾಯ ಇಲಾಖೆಯ ಜಿಲ್ಲಾ ಕಛೇರಿ ಸಂಕೀರ್ಣ, ಮಿನಿವಿಧಾನಸೌಧ ನಿರ್ಮಾಣ, ಭೂ 
ಇ) ಸಹಾಯಕರು-2 ನ್ಯಾಯ ಮಂಡಳಿಗಳ ತೀರ್ಮಾನಗಳನ್ನು ಪಶ್ನಿಸಿ ರಿಟ್‌ಅರ್ಜಿ/ಅಪೀಲು ಮತ್ತು 
ಈ) ಕಿರಿಯ ಸಹಾಯಕರು ಎಸ್‌.ಎಲ್‌.ಪಿ.ಗಳ ಕುರಿತ ವಿಷಯಗಳು 
ಉ) ದಲಾಯತ್‌ ಆ) ಸಹಾಯಕರು-1: 
ಕಂದಾಯ ಇಲಾಖೆಯ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದ ವಿಷಯ, ವಾಹನ ಖರೀದಿ 
ಮಂಜೂರಾತಿ, ನ್ಯಾಯಾಲಯ ವಿಷಯಗಳು, ಕಾರ್ಯನೀತಿ ವಿಷಯ. 
ಇ) ಸಹಾಯಕರು-2 
ಕಂದಾಯ ಇಲಾಖೆಯ ವೇತನೇತರ ಅನುದಾನ ಬಿಡುಗಡೆಗೆ ಸಂಬಂಧಿಸಿದ ವಿಷಯಗಳು. 
ಈ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 
9. | ಶಾಖಾಧಿಕಾರಿ ಭೂ ಕಂದಾಯ ಕಾಯ್ದೆ ಮತ್ತು ಅದರಡಿಯ ನಿಯಮಗಳ ವಿಷಯಗಳು, ಭೂ ಕಂದಾಯ 
ಭೂ ಕಂದಾಯ ಶಾಖೆ ಮನ್ನಾ, ಖಾತಾ ಬದಲಾವಣೆ ಮತ್ತು ದೂರುಗಳು, ಮ್ಯುಟೇಷನ್‌ ವಿವಾದ, ಡಿ.ಸಿ.ಬಿ., 
5ನೇ ಮಹಡಿ, ಬಹುಮಹಡಿ ಕಟ್ಟಡ ಬ್ಯಾಂಕ್‌ ಸಾಲ ವಸೂಲಿ, ಎಸ್‌.ಎಲ್‌. ಬಿ.ಸಿ. ವಿಷಯಗಳು, ಸರ್ಕಾರಿ ಬಾಕಿಯನ್ನು ಭೂ 





ಬೆಂಗಳೂರು-560 001 
ಅ) ಹಿರಿಯ ಸಹಾಯಕರು 
ಆ) ಸಹಾಯಕರು-1 

ಇ) ಸಹಾಯಕರು-2 

ಈ) ಕಿರಿಯ ಸಹಾಯಕರು 
ಉ) ದಲಾಯತ್‌ 





ಕಂದಾಯ ಬಾಕಿಯೆಂದು ಪರಿಗಣಿಸಿ ವಸೂಲಿ ಮಾಡುವುದು. 
ಅ) ಹಿರಿಯ ಸಹಾಯಕರು: 
ಮೈಸೂರು ಮತ್ತು ಗುಲ್ಬರ್ಗಾ ವಿಭಾಗಗಳಿಗೆ ಸಂಬಂಧಿಸಿದ ಈ ಕೆಳಕಾಣಿಸಿದ ವಿಷಯಗಳು 


1 ಎಲ್ಲಾ ವಿಭಾಗಗಳ ಭೂ ಕಂದಾಯ ಮನ್ನಾ ಮಾಡುವ 
ಪರಿಶೀಲಿಸುವುದು 


ಪ್ರಸ್ತಾವನೆಗಳನ್ನು 

2 ಖಾತಾ ಬದಲಾವಣೆಯ ಬಗ್ಗೆ ಬಂದ ದೂರುಗಳ ಬಗ್ಗೆ ಕ್ರಮ ಕೈಗೊಳ್ಳುವುದು. 
ಮ್ಯುಟೇಷನ್‌ ಗಳಿಗೆ ಪ್ರಕರಣಗಳನ್ನು 
ಪರಿಶೀಲಿಸುವುದು. 


ವಿವಾದ ಸಂಬಂಧಿಸಿದ 

3 ಖಾತೆ:ಮ್ಯುಟೇಷನ್‌ವಿವಾದಗಳಿಗೆ ಸಂಬಂಧಿಸಿದ ನ್ಯಾಯಾಲಯ ಪ್ರಕರಣಗಳು. 

4 ಖಾತೆ:ಮ್ಯುಟೀಷನ್‌ ವಿವಾದಗಳಿಗೆ ಸಂಬಂಧಿಸಿದ ವಿಧಾನ ಸಭೆ/ ಪರಿಷತ್‌ 
ಪ್ರಶ್ನೆಗಳು,ಅರ್ಜಿ ಸಮಿತಿ, ಭರವಸೆ ಇತ್ಯಾದಿ ವಿಷಯಗಳು. 

5 ಮೇಲಿನ ವಿಷಯಗಳಿಗೆ 
ಅಡಿಯಲ್ಲಿ ಸಲ್ಲಿಸಿದ ಅರ್ಜಿಗಳು. 


ಸಂಬಂಧಿಸಿದ ಮಾಹಿತಿ ಹಕ್ಕು ಅಧಿನಿಯಮದ 

6 ಮೇಲ್ಕಂಡ ವಿಷಯಗಳಿಗೆ ಸಂಬಂಧಿಸಿದ ಭೂ ಕಂದಾಯ ಕಾಯಿದೆಗೆ ತಿದ್ದುಪಡಿ 
ಮಾಡುವ ವಿಷಯಗಳು. 

ಆ) ಸಹಾಯಕರು-1: 

ಬೆಳಗಾಂ ಮತ್ತು ಬೆಂಗಳೂರು ವಿಭಾಗಗಳಿಗೆ ಸಂಬಂಧಿಸಿದ ವಿಷಯಗಳು 

ಬದಲಾವಣೆಯ ಬಗ್ಗೆ ಬಂದ ದೂರುಗಳ ಬಗ್ಗೆ ಕ್ರಮ 

ಕೈಗೊಳ್ಳುವುದು. ಮ್ಯುಟೇಷನ್‌ ವಿವಾದಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನು 

ಪರಿಶೀಲಿಸುವುದು. 


1 ಖಾತಾ 


2 ಖಾತೆ:ಮ್ಯುಟೇಷನ್‌ ವಿವಾದಗಳಿಗೆ ಸಂಬಂಧಿಸಿದ ನ್ಯಾಯಾಲಯ ಪ್ರಕರಣಗಳು 
3 ಖಾತೆ:ಮ್ಯುಟೇಷನ್‌ ವಿವಾದಗಳಿಗೆ ಸಂಬಂಧಿಸಿದ ವಿಧಾನ ಸಭೆ/ ಪರಿಷತ್‌ 
ಪ್ರಶ್ನೆಗಳು, ಅರ್ಜಿಸಮಿತಿ, ಭರವಸೆ ಇತ್ಯಾದಿ ವಿಷಯಗಳು 














೭೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ಭಾಗ - ೪ಎ 
ಕ್ರಸಂ. ಹುದ್ದೆ ಹಾಗೂ ಕಛೇರಿ ವಿಳಾಸ ನಿರ್ವಹಿಸಲಾಗಿರುವ ಕರ್ತವ್ಯಗಳು 
ಆ) ಸಹಾಯಕರು-2 
1 ಡಿ.ಸಿ.ಬಿಯನ್ನು ತಯಾರಿಸುವುದು. 
2 ಬ್ಲಾಂಕ್‌ ಸಾಲ ವಸೂಲು ಮಾಡುವುದು 
3 ಸರ್ಕಾರಿ ಬಾಕಿಯನ್ನು ಭೂ ಕಂದಾಯ ಬಾಕಿಯೆಂದು ವಸೂಲು 
ಮಾಡುವುದು 
4 ರಾಜ್ಯ ಮಟ್ಟದ ಬ್ಯಾಂಕರುಗಳ ಸಮಿತಿ ಸಭೆಗೆ ಸಂಬಂಧಿಸಿದ ವಿಷಯಗಳು 
(ಎಸ್‌.ಎಲ್‌.ಬಿ.ಸಿ). 
5 ಬೆಳೆ ಅಂಕಿ ಅಂಶಗಳ ಯೋಜನೆಗೆ ಸಂಬಂಧಿಸಿದ ವಿಷಯಗಳು. 
6 ಆಣೇವಾರಿಗೆ ಸಂಬಂಧಿಸಿದ ವಿಷಯಗಳು. 
7... ವಿಧಾನಸಭೆ:ವಿಧಾನ ಪರಿಷತ್‌ಗೆ ಸಂಬಂಧಿಸಿದ ಅರ್ಜಿ, ಭರವಸೆ, ಪ್ರಶ್ನೆ 
ಇತ್ಯಾದಿ ವಿಷಯಗಳು 
8 ಮೇಲ್ನಂಡ ವಿಷಯಗಳಿಗೆ ಸಂಬಂಧಿಸಿದ ನ್ಯಾಯಾಲಯದ ಪ್ರಕರಣಗಳು. 
ಈ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿಗೆ 
ಕಳುಹಿಸುವುದು 
10. | ಸರ್ಕಾರದ ಅಧೀನ ಕಾರ್ಯದರ್ಶಿ 


(ಮುಜರಾಯಿ) 
5ನೇಮಹಡಿ.ಬಹುಮಹಡಿ 
ಬೆಂಗಳೂರು-560 001 


ಕಟಡ, 
ಬ 


ಬೆಂಗಳೂರು ಮತ್ತು ಗುಲ್ಬರ್ಗಾ ವಿಭಾಗಗಳಿಗೆ ಸೇರಿದ ದೇವಸ್ಥಾನಗಳ ಅಭಿವೃದ್ಧಿ 
ಕಾಮಗಾರಿಗಳ ಮತ್ತು ಜೀರ್ಣೋದ್ಧಾರದ ಬಗ್ಗೆ ಸದರಿ ವಿಭಾಗಗಳಿಗೆ ಸೇರಿದ ದೇವಸ್ಥಾನಗಳ 
ಆಸ್ತಿ ವಿಷಯ ಅಂದರೆ ಗುತ್ತಿಗೆ/ಬಾಡಿಗೆ/ ನವೀಕರಣ ಹಾಗೂ ಸ್ಥಿರೀಕರಣ ಇತ್ಯಾದಿ ಮತ್ತು ಈ 
ಎರಡು ವಿಭಾಗಗಳಿಗೆ ಸೇರಿದ ದೇವಸ್ಥಾನಗಳಿಗೆ ಸಹಾಯಾನುದಾನ ಬಿಡುಗಡೆ ಮಾಡುವುದು. 
ರಾಜ್ಯದ 224 ವಿಧಾನ ಸಭಾ ಕ್ಷೇತ್ರಗಳಿಗೆ ಆರಾಧನಾ ಸಮಿತಿ ರಚಿಸುವ ಬಗ್ಗೆ ಮತ್ತು ವಿಧಾನ 
ಪರಿಷತ್‌ ಮತ್ತು ವಿಧಾನ ಸಭೆಗಳ ಪ್ರಶ್ನೆಗಳಿಗೆ ಉತ್ತರ ತಯಾರಿಸುವುದು ಹಾಗೂ ಅರ್ಜಿ 
ಸಮಿತಿ ಭರವಸೆ ಸಮಿತಿ ಮತ್ತು ಸಾರ್ವತ್ರಿಕ ಲೆಕ್ಕ ಪತ್ರಗಳ ಸಮಿತಿ ವಿಷಯ ಹಾಗೂ 
ನ್ಯಾಯಾಲಯದ ಪ್ರಕರಣಗಳ ಕುರಿತಂತೆ, ಕೈಲಾಸ ಮಾನಸ ಸರೋವರ ಯಾತ್ರೆ ಯೋಜನೆ 
ಹಾಗೂ ಧಾರ್ಮಿಕ ದತ್ತಿ ಇಲಾಖೆಯ ಗ್ರೂಪ್‌ - ಎ ಅಧಿಕಾರಿಗಳಿಗೆ ಸಂಬಂಧಿಸಿದ ಸೇವಾ 
ವಿಷಯಗಳ ನಿರ್ವಹಣೆ, ಮುಜರಾಯಿ ಇಲಾಖೆಯ ದೇವಸ್ಥಾನಗಳ ಇನಾಂ ಆಬಾಲಿಷನ್‌ 
ಕಾಯ್ದೆ ಅನ್ವಯ ತಸ್ಥೀಕ್‌ ಬಿಡುಗಡೆ ಮಾಡುವುದು, ಸರ್ಕಾರಿ ಸಂಸ್ಕೃತ ಕಾಲೇಜುಗಳ 
ಗ್ರೂಪ್‌-ಎ ಉಪಾನ್ಯಾಸಕರುಗಳ ಸೇವಾ ವಿಷಯಗಳು ಮತ್ತು ಮುಜರಾಯಿ ಕಾಯ್ದೆ 
ನಿಯಮಗಳನ್ನು ತಿದ್ದುಪಡಿ ಮಾಡುವ ಬಗ್ಗೆ 








11, 





ಪೀಠಾಧಿಕಾರಿ 
ಮುಜರಾಯಿ ಶಾಖೆ 
5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 





ಮೈಸೂರು ಮತ್ತು ಬೆಳಗಾಂ ವಿಭಾಗಕ್ಕೆ ಸೇರಿದ ದೇವಸ್ಥಾನಗಳ 
ಅಭಿವೃದ್ಧಿ ಕಾಮಗಾರಿ ಮತ್ತು ಜೀರ್ಣೋದ್ಧಾರದ ಬಗ್ಗೆ. ಸದರಿ ವಿಭಾಗಗಳಿಗೆ ಸೇರಿದ 
ಮುಜರಾಯಿ ದೇವಸ್ಥಾನಗಳ ಆಸ್ತಿವಿಷಯ ಅಂದರೆ, ಗುತ್ತಿಗೆ / ಬಾಡಿಗೆ / ನವೀಕರಣ 
ಹಾಗೂ ಸ್ಥಿರೀಕರಣ ಇತ್ಯಾದಿ. ಈ ಎರಡೂ ವಿಭಾಗಗಳಿಗೆ ಸೇರಿದ ದೇವಸ್ಥಾನಗಳಿಗೆ 
ಸಹಾಯಾನುದಾನ ಬಿಡುಗಡೆ ಮಾಡುವುದು. ಧಾರ್ಮಿಕ ದತ್ತಿ ಇಲಾಖೆಯ ಗ್ರೂಪ್‌ - ಬಿ 
ಅಧಿಕಾರಿಗಳಿಗೆ ಸಂಬ೦ಧಿಸಿದ ಸೇವಾ ವಿಷಯಗಳ ನಿರ್ವಹಣೆ 

ಅ) ಹಿರಿಯ ಸಹಾಯಕರು: 

ಧಾರ್ಮಿಕ ದತ್ತಿ ಇಲಾಖೆಯ ಗ್ರೂಪ್‌ - ಎ ಮತ್ತು ಗ್ರೂಪ್‌ - ಬಿ ಅಧಿಕಾರಿಗಳಿಗೆ 
ಸಂಬಂಧಿಸಿದ ಸೇವಾ ವಿಷಯಗಳು, ಇಲಾಖಾ ವಿಚಾರಣೆಗಳು, ಇಲಾಖೆಯ ಅಧಿನಿಯಮ, 
ನಿಯಮಗಳಿಗೆ ಸಂಬಂಧಿಸಿದ ವಿಷಯಗಳು, ಸರ್ಕಾರಿ ಸಂಸ್ಕೃತ ಕಾಲೇಜುಗಳಿಗೆ 
ಸಂಬಂಧಿಸಿದ ವಿಷಯಗಳು, ಮುಜರಾಯಿ ಇಲಾಖೆಯ ದೇವಾಲಯಗಳ ಇನಾಂ 
ಆಬಾಲಿಷನ್‌ ಕಾಯ್ದೆಯನ್ವಯ ಶಸ್ತೀಕ್‌ ಕುರಿತ ವಿಷಯಗಳು, ಸಮನ್ವಯ ಶಾಖೆಯ 











ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ೭೧೯ 
ಕ್ರಸಂ. ಹುದ್ದೆ ಹಾಗೂ ಕಛೇರಿ ವಿಳಾಸ ನಿರ್ವಹಿಸಲಾಗಿರುವ ಕರ್ತವ್ಯಗಳು 
ಅ) ಹಿರಿಯ ಸಹಾಯಕರು ವಿಷಯಗಳು ಹಾಗೂ ಮೇಲ್ಕಂಡ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ವಿಧಾನ ಸಭೆ/ 
ಆ) ಸಹಾಯಕರು-1 ಪರಿಷತ್ತಿನ ಪ್ರಶ್ನೋತ್ತರಗಳು, ಭರವಸೆಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ 
ಇ) ಸಹಾಯಕರು-2 ನ್ಯಾಯಾಲಯಗಳ ಪ್ರಕರಣಗಳನ್ನು ನಿರ್ವಹಿಸುವುದು. 
ಈ) ಕಿರಿಯ ಸಹಾಯಕರು ಆ) ಸಹಾಯಕರು-1: 
ಉ) ದಲಾಯತ್‌ ದೇವಾಲಯಗಳು ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ ಎಲ್ಲಾ ರೀತಿಯ ದುರಸ್ಥಿ / 


ಜೀರ್ಣೋದ್ಧಾರ / ಹೊಸ ನಿರ್ಮಾಣ / ಆರಾಧನಾ ಯೋಜನೆಯಡಿ ನೀಡಬಹುದಾದ 
ಅನುದಾನ ಹಾಗೂ ನಗದು ಅನುದಾನ, ದೇವಾಲಯಗಳು ಹಾಗೂ 
ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಅಭಿವೃದ್ಧಿ ನಿರ್ಮಾಣ / ಆಡಳಿತಾತ್ಮಕ ಮಂಜೂರಾತಿ, 
ಧಾರ್ಮಿಕ ಸಂಸ್ಥೆಗಳ ಸಹಾಯಾನುದಾನದ ಬಗ್ಗೆ ಕಾಲ ವಿಳಂಬ ವಿನಾಯಿತಿ ಹಾಗೂ 
ಮೇಲ್ಕಂಡ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ವಿಧಾನ ಸಭೆ / 

ಪರಿಷತ್ತಿನ ಪ್ರಶ್ನೋತ್ತರಗಳು, ಭರವಸೆಗಳು, ಅರ್ಜಿ ಸಮಿತಿಗೆ ಸಂಬಂಧಿಸಿದ ವಿಷಯಗಳನ್ನು 
ನಿರ್ವಹಿಸುವುದು. 


ಧಾರ್ಮಿಕ 


ಇ) ಸಹಾಯಕರು-2 
ದೇವಾಲಯಗಳು ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಸ್ಥಿರಾಸ್ತಿಗಳಾದ 
ಜಮೀನು/ದಿವೇಶನ/ಕಟ್ಟಡಗಳು/ಚರಾಸ್ತಿಗಳಾದ ದೇವಾಲಯದ ಆಭರಣ, ಅನುಪಯುಕ್ತ 


ಆಭರಣಗಳ ವಗೈರೆಗಳ ಮಾರಾಟ/ ಗುತ್ತಿಗೆ ನೀಡುವುದು / ಬಾಡಿಗೆ ನೀಡಬಹುದಾದ 
ವಿಷಯ, ಮಟ್ಟಗಳಲ್ಲಿ ರಚಿಸಬಹುದಾದ, 
ಮುಂದುವರಿಸಬಹುದಾದ ಹಾಗೂ ಆಯಾಯ ಧಾರ್ಮಿಕ ಸಂಸ್ಥೆಗಳ ನಿಯಮಾನುಸಾರ 
ರಚಿಸಬಹುದಾದ/ಮುಂದುವರಿಸಬಹುದಾದ ಸಮಿತಿಗಳು ಹಾಗೂ ಮೇಲ್ಕಂಡ 
ವಿಷಯಗಳಿಗೆ ಸಂಬಂಧಿಸಿದಂತೆ ವಿಧಾನ ಸಭೆ / ಪರಿಷತ್ತಿನ ಪ್ರಶ್ನೋತ್ತರಗಳು, ಭರವಸೆಗಳು, 
ಅರ್ಜಿ ಸಮಿತಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳ ಪ್ರಕರಣಗಳನ್ನು 
ನಿರ್ವಹಿಸುವುದು. 

ಈ) ಕಿರಿಯ ಸಹಾಯಕರು: 

ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 


ಸರ್ಕಾರದ/ಇಲಾಖಾ/ಜಿಲ್ಲಾ/ಕ್ಷೇತ್ರ 


ಎಲ್ಲಾ 
ಕ್‌ು 





12. 


ಸರ್ಕಾರದ ಉಪಕಾರ್ಯದರ್ಶಿ 
(ಸಮನ್ವಯ, ವಿಶೇಷ ಕೋಶ, 
ನೋಂದಣಿ ಮುದಾಂಕ ಮತ್ತು ಕೆಎಟಿ.) 
5ನೇ ಮಹಡಿ, 

ಬಹುಮಹಡಿ ಕಟ್ಟಡ 
ಬೆ೦ಗಳೂರು-560 001 


ಕಂದಾಯ ಇಲಾಖೆಯ ಸಮನ್ವಯ,ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ,ನೋಂದಣಿ 
ಮತ್ತು ಮುದಾಂಕ ಹಾಗೂ ವಿಶೇಷಕೋಶ ಶಾಖೆಗಳಲ್ಲಿ ನಿರ್ವಹಿಸುವ ವಿಷಯಗಳ 
ಮೇಲ್ವಿಚಾರಣೆ ಹಾಗೂ ಅಧೀನ ಸಿಬ್ಬಂದಿಗಳ ನಿಯಂತಣ. ಇಲಾಖೆಯಲ್ಲಿನ ಸಮನ್ವಯ 
ಕಾರ್ಯ ಹಾಗೂ ಸಂಘಟನಾ ಮತ್ತು ವಿಧಾನಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವುದು. 





13. 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಮನ್ವಯ, ಸ್ವೀಕೃತಿ & ರವಾನೆ 
ಭೂಮಂಜೂರಾತಿ-3 ಶಾಖೆಗಳು. 
5ನೇ ಮಹಡಿ, ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 


ಕಂದಾಯ ಇಲಾಖೆಯ ಸಮನ್ವಯ, ಸ್ವೀಕೃತಿ ಮತ್ತು ರವಾನೆ ಶಾಖೆ ಹಾಗೂ ಭೂ 
ಮಂಜೂರಾತಿ-3 ಶಾಖೆಗಳಿಗೆ ಸಂಬಂಧಿಸಿದಂತೆ ಹಾಗೂ 14 ಜಿಲ್ಲೆಗಳ ಭೂ ಮಂಜೂರಾತಿ 
ಹಾಗೂ ಪಿ.ಟಿ.ಸಿ.ಎಲ್‌ ಪ್ರಕರಣಗಳಿಗೆ ಸಂಬಂಧಿಸಿದ ವಿಷಯಗಳು, 








14. 





ಶಾಖಾಧಿಕಾರಿ 

ಸಮನ್ವಯ ಶಾಖೆ, 5ನೇ ಮಹಡಿ, 
ಬಹುಮಹಡಿ ಕಟ್ಟಡ, 
ಬೆಂಗಳೂರು-560 001 





ಕಂದಾಯ ಇಲಾಖೆಯ ಸಮನ್ವಯ ಕಾರ್ಯ, ಎಂಪಿಕ್‌ ಮತ್ತು ಕಡತ /ಪತಗಳ 
ವಿಲೇವಾರಿಯ ಮಾಸಿಕ ಸಭೆ ನಡೆಸುವುದು. 

ಅ) ಹಿರಿಯ ಸಹಾಯಕರು: 

ಕಡತ /ಪತಗಳ ವಿಲೇವಾರಿಯ ಮಾಸಿಕ ಸಭೆ. 








೭೨೦ 


(೮೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ಭಾಗ - ೪ಎ 


ನಿರ್ವಹಿಸಲಾಗಿರುವ ಕರ್ತವ್ಯಗಳು 





ಅ) ಹಿರಿಯ ಸಹಾಯಕರು 


ಆ) ಸಹಾಯಕರು-1: 
ವಿಧಾನಸಭೆ ಪಶ್ನೆಗಳು/ ಭರವಸೆಗಳು, ಗಮನ ಸೆಳೆಯುವ ಸೂಚನೆ, ಆಯವ್ಯಯ ಭಾಷಣ 





ಆ) ಸಹಾಯಕರು-1 ತಯಾರಿಕೆ ಹಾಗೂ ಕಾರ್ಯನೀತಿ ವಿಷಯ, ಆಡಿಟ್‌ ವಿಷಯ, ಅರ್ಜಿ ಸಮಿತಿಯ ವಿಷಯ 
ಇ) ಸಹಾಯಕರು-2 ಹಾಗೂ ಸಾಮಾನ್ಯ ವಿಷಯಗಳ ನಿರ್ವಹಣೆ 
ಈ) ಕಿರಿಯ ಸಹಾಯಕರು ಇ) ಸಹಾಯಕರು-2 
ಉ) ದಲಾಯತ್‌ ವಿಧಾನ ಪರಿಷತ್‌ ಪಶ್ನೆಗಳು/ ಭರವಸೆಗಳು, ಗಮನ ಸೆಳೆಯುವ ಸೂಚನೆ, ಅರ್ಜಿಸಮಿತಿ, 
ಮಾಹಿತಿ ಹಕ್ಕು ವಿಷಯಗಳ ನಿರ್ವಹಣೆ, ವಾರ್ಷಿಕ ವರದಿ ತಯಾರಿಕೆ, ರಾಜ್ಯಪಾಲರ 
ಭಾಷಣ, ಜಂಟಿ ಅಧಿವೇಶನದ ವಿಷಯಗಳು. 
ಈ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 
15. | ಶಾಖಾಧಿಕಾರಿ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಪತಗಳನ್ನು ಸ್ವೀಕರಿಸುವುದು, ಶಾಖಾವಾರು ವಿಂಗಡಿಸಿ 
ಸ್ವೀಕೃತಿ ಮತ್ತು ರವಾನೆ ಶಾಖೆ ಸಂಬಂಧಿಸಿದ ಶಾಖೆಗಳಿಗೆ ವಿತರಿಸುವುದು ಹಾಗೂ ಇಲಾಖೆಯಿಂದ ಹೊರಗಡೆ ಹೋಗುವ 
5ನೇ ಮಹಡಿ. ಪತಗಳ ರವಾನೆಗೆ ಸಂಬಂಧಿಸಿದ ವಿಷಯಗಳನ್ನು ನಿರ್ವಹಿಸುವುದು ಹಾಗೂ ಇಲಾಖೆಗೆ 
ಬಹುಮಹಡಿ ಕಟ್ಟಡ ಅಗತ್ಯವಿರುವ ಲೇಖನ ಸಾಮಗ್ರಿ ಮತ್ತು ಸಲಕರಣೆಗಳನ್ನು ಸರ್ಕಾರಿ ಮುದಣಾಲಯದಿಂದ 


ಬೆಂಗಳೂರು-560 001 


ಅ) ಸಹಾಯಕರು 

ಆ) ಕಿರಿಯ ಸಹಾಯಕರು-1 
ಇ) ಕಿರಿಯ ಸಹಾಯಕರು-2 
ಈ) ಕಿರಿಯ ಸಹಾಯಕರು-3 
ಉ) ಬೆರಳಚ್ಚುಗಾರರು-1 
ಊ) ದಲಾಯತ್‌-3 ಹುದ್ದೆ 


ಪಡೆಯುವುದು, ಮುದಣಾಲಯದಿಂದ ಸರಬರಾಜು ಮಾಡದಿರುವ ಲೇಖನ ಸಾಮಗಿ ಮತ್ತು 
ಸಲಕರಣೆಗಳ ಖರೀದಿ, ದಾಸ್ತಾನು ಮತ್ತು ವಿತರಣೆ. 

ಅ) ಸಹಾಯಕರು: 

ಇಲಾಖೆಗೆ ಅಗತ್ಯವಿರುವ ಲೇಖನ ಸಾಮಗ್ರಿ ಮತ್ತು ಸಲಕರಣೆಗಳ ದಾಸ್ತಾನಿಗೆ ಸಂಬಂಧಿಸಿದ 
ವಿಷಯ ನಿರ್ವಹಣೆ. 

ಆ) ಕಿರಿಯ ಸಹಾಯಕರು-1 

ಶಾಖೆಯಲ್ಲಿ ಸ್ವೀಕೃತವಾಗುವ ಎಲ್ಲಾ ಸ್ವೀಕೃತಿಗಳನ್ನು ಸ್ವೀಕರಿಸುವುದು, ವಿಂಗಡಿಸುವುದು ಮತ್ತು 
ಸಂಬಂಧಿಸಿದ ಶಾಖೆಗಳಿಗೆ ವಿತರಿಸುವುದು. 

ಇ) ಕಿರಿಯ ಸಹಾಯಕರು-2 

ಅಗತ್ಯವಿರುವ ಲೇಖನ ಸಾಮಗ್ರಿ ಮತ್ತು ಸಲಕರಣೆಗಳನ್ನು 
ಮುದಣಾಲಯದಿಂದ ಪಡೆಯುವುದು, ಮುದಣಾಲಯದಿಂದ ಸರಬರಾಜು ಮಾಡದಿರುವ 
ಲೇಖನ ಸಾಮಗಿ ಮತ್ತು ಸಲಕರಣೆಗಳ ಖರೀದಿಗೆ ಸಂಬಂಧಿಸಿದ ವಿಷಯ 

ಈ) ಕಿರಿಯ ಸಹಾಯಕರು-3 

ಲೇಖನ ಸಾಮಗಿ ಮತ್ತು ಸಲಕರಣೆಗಳ ದಾಸ್ತಾನು ಮತ್ತು 

ವಿತರಣೆಗೆ ಸಂಬಂಧಿಸಿದ ವಿಷಯ. 


ಇಲಾಖೆಗೆ ಸರ್ಕಾರಿ 








16. 





ಶಾಖಾಧಿಕಾರಿ 

ಭೂ ಮಂಜೂರಾತಿ-3 ಶಾಖೆ 
5ನೇಮಹಡಿ,ಬಹುಮಹಡಿ 
ಬೆಂಗಳೂರು-560 001 


ಅ) ಹಿರಿಯ ಸಹಾಯಕರು 
ಆ) ಸಹಾಯಕರು-1 

ಇ) ಸಹಾಯಕರು-2 

ಈ) ಕಿರಿಯ ಸಹಾಯಕರು 
ಉ) ದಲಾಯತ್‌ 


ಕಟಡ, 
ಬ 





ಭೂ ಮಂಜೂರಾತಿ-3 ಶಾಖೆಗೆ ಸಂಬಂಧಿಸಿದಂತೆ 14 ಜಿಲ್ಲೆಗಳ ಭೂ ಮಂಜೂರಾತಿ ಹಾಗೂ 
ಪಿ.ಟಿ.ಸಿ.ಎಲ್‌ ಪ್ರಕರಣಗಳಿಗೆ ಸಂಬಂಧಿಸಿದ ವಿಷಯಗಳು, ನ್ಯಾಯಾಲಯ ಪ್ರಕರಣಗಳು, 
ವಿಧಾನ ಮಂಡಲದ ವಿಷಯಗಳ ನಿರ್ವಹಣೆ. 

ಅ) ಹಿರಿಯ ಸಹಾಯಕರು: 

ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಿಂದ ಬರುವ 
ಪ್ರಸ್ತಾವನೆಗಳ ಪರಿಶೀಲನೆ, ಭೂ ಮಂಜೂರಾತಿ ಹಾಗೂ ಪಿ.ಟಿಸಿ.ಎಲ್‌ ಪ್ರಕರಣಕ್ಕೆ 
ಸಂಬಂಧಿಸಿದ ವಿಷಯಗಳು ಹಾಗೂ ನ್ಯಾಯಾಲಯ ಪ್ರಕರಣಗಳು ಮತ್ತು ಸದರಿ ಜಿಲ್ಲೆಗಳಿಗೆ 
ಸಂಬಂಧಿಸಿದಂತೆ ವಿಧಾನ ಮಂಡಲದ ವಿಷಯಗಳು 

ಆ) ಸಹಾಯಕರು-1: 

ರಾಯಚೂರು, ಕೊಪ್ಪಳ, ಬೀದರ್‌, ಬಳ್ಳಾರಿ, ಗುಲ್ಬರ್ಗಾ, ಜಿಲ್ಲೆಗಳಿಂದ ಬರುವ ಪ್ರಸ್ತಾವನೆಗಳ 








ಭಾಗ - ೪ಎ 


(೮೩ 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ 


೭೨೧ 


ನಿರ್ವಹಿಸಲಾಗಿರುವ ಕರ್ತವ್ಯಗಳು 





ಪರಿಶೀಲನೆ ಭೂ ಮಂಜೂರಾತಿ ಹಾಗೂ ಪಿಟಿಸಿಎಲ್‌ ಪ್ರಕರಣಕ್ಕೆ ಸಂಬಂಧಿಸಿದ ವಿಷಯಗಳು 
ಹಾಗೂ ನ್ಯಾಯಾಲಯ ಪ್ರಕರಣಗಳು ಮತ್ತು ಸದರಿ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ವಿಧಾನ 
ಮಂಡಲದ ವಿಷಯಗಳು. 

ಇ) ಸಹಾಯಕರು-2 

ತುಮಕೂರು, ಧಾರವಾಡ, ಗದಗ್‌, ಹಾವೇರಿ ಜಿಲ್ಲೆಗಳಿಂದ ಬರುವ ಪ್ರಸ್ತಾವನೆಗಳ 
ಪರಿಶೀಲನೆ, ಭೂ ಮಂಜೂರಾತಿ ಹಾಗೂ ಪಿಟಿಸಿಎಲ್‌ ಪ್ರಕರಣಕ್ಕೆ ಸಂಬಂಧಿಸಿದ 
ವಿಷಯಗಳು ಹಾಗೂ ನ್ಯಾಯಾಲಯ ಪ್ರಕರಣಗಳು ಮತ್ತು ಸದರಿ ಜಿಲ್ಲೆಗಳಿಗೆ 
ಸಂಬಂಧಿಸಿದಂತೆ ವಿಧಾನ ಮಂಡಳದಿಂದ ಬರುವ ಪ್ರಶ್ನೆಗಳಿಗೆ ಉತ್ತರ ತಯಾರಿಸುವುದು. 
ಈ) ಕಿರಿಯ ಸಹಾಯಕರು: 

ಶಾಖೆಗೆ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 


ಸಂಬಂಧಿಸಿದ 





17. 


ಸರ್ಕಾರದ ಅಧೀನ 
ಕಾರ್ಯದರ್ಶಿ,ವಿಶೇಷ ಕೋಶ 
5ನೇ ಮಹಡಿ, 

ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 


ಅ) ಹಿರಿಯ ಸಹಾಯಕರು 
ಆ) ಸಹಾಯಕರು-1 
ಇ)ಬೆರಳಚ್ಚುಗಾರರು 

ಈ) ಕಿರಿಯ ಸಹಾಯಕರು 
ಉ) ದಲಾಯತ್‌ 


ಕಂದಾಯ ಇಲಾಖೆಯ ಆಡಳಿತ ನಿಯಂತಣದಲ್ಲಿರುವ ಕ್ಷೇತ್ರ ಇಲಾಖೆಯ ಮುಖ್ಯಸ್ಥರನ್ನು 
ಹೊರತುಪಡಿಸಿ, ವಿವಿಧ ಹಂತದಲ್ಲಿನ ಅಧಿಕಾರಿಗಳು ಮತ್ತು ನೌಕರರ ಬಗ್ಗೆ ದೂರುಗಳು, 
ಕಿರುಕುಳ, ದುರ್ನಡತೆ, ಭಷ್ಟಾಚಾರ, ವಿಳಂಬದ ಬಗ್ಗೆ ಬರುವ ದೂರು / ಮನವಿಗಳ ಕುರಿತು 
ತನಿಖೆ ಮಾಡುವುದು, ಕಛೇರಿಗಳ Random ತಪಾಸಣೆ ನಡೆಸುವುದು. 





ಅ) ಹಿರಿಯ ಸಹಾಯಕರು: 

ಬೆಂಗಳೂರು ಮತ್ತು ಬೆಳಗಾವಿ ವಿಭಾಗಗಳಿಗೆ ಸಂಬಂಧಿಸಿದಂತೆ ಕ್ಷೇತ್ರ ಕಛೇರಿಗಳಲ್ಲಿ 
ಅಧಿಕಾರಿಗಳು/ಸಿಬ್ಬಂದಿಗಳ ವಿರುದ್ದದ ದುರ್ನಡತೆ, ಕಿರುಕುಳ, ಭಷ್ಟಾಚಾರ ಮತ್ತು ವಿಳಂಬದ 
ದೂರುಗಳ ನಿರ್ವಹಣೆ. ಕಛೇರಿ ತಪಾಸಣೆಗೆ ಸಹಕಾರ. 

ಆ) ಸಹಾಯಕರು-1: 

ಮೈಸೂರು ಮತ್ತು ಗುಲ್ಬರ್ಗ ವಿಭಾಗಗಳಿಗೆ ಸಂಬಂಧಿಸಿದಂತೆ ಕ್ಷೇತ್ರ ಕಛೇರಿಗಳಲ್ಲಿ 
ಅಧಿಕಾರಿಗಳು /ಸಿಬ್ಬಂದಿಗಳು ನೀಡುವ ಕಿರುಕುಳ ಮತ್ತು ವಿಳಂಬದ ದೂರುಗಳ ನಿರ್ವಹಣೆ. 
Random ತಪಾಸಣೆಗೆ ಸಹಕಾರ. 

ಇ) ಕಿರಿಯ ಸಹಾಯಕರು: 

ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 





18, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನೋಂದಣಿ ೩ ಮುದಾಂಕ 

ಶಾಖೆ, 5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆ೦ಗಳೂರು-560 001 


ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಸಂಬಂಧಿಸಿದ ವಿಷಯಗಳು, ನೋಂದಣಿ ಕಾಯ್ದೆ 
ಮತ್ತು ಮುದ್ರಾಂಕ ಕಾಯ್ದೆ ಹಾಗೂ ಅವುಗಳಡಿಯ ನಿಯಮಗಳಿಗೆ 
ವಿಷಯಗಳು. ಗ್ರೂಪ್‌-ಎ ಮತ್ತು ಬಿ ಅಧಿಕಾರಿಗಳ ಸೇವಾ ವಿಷಯಗಳು, ಮುದ್ರಾಂಕ ಮತ್ತು 
ನೋಂದಣಿ ಶುಲ್ಕ ವಿನಾಯಿತಿ/ರಿಯಾಯಿತಿ, ಕಟ್ಟಡಗಳ ಬಾಡಿಗೆ, ಸಂಚಿತ ಮುದ್ರಾಂಕ ಶುಲ್ಕ 
ಪಾವತಿ ವಿಷಯಗಳು. 


ಸಂಬಂದಿಸಿದ 








19. 





ಪೀಠಾಧಿಕಾರಿ/ಶಾಖಾಧಿಕಾರಿ 
ನೋಂದಣಿ ಮತ್ತು ಮುದಾಂಕ ಶಾಖೆ 





ಗ್ರೂಪ್‌-ಸಿ ಮತ್ತು ಡಿ ನೌಕರರುಗಳ ಸೇವಾ ವಿಷಯಗಳು, 
ಮರುಪಾವತಿ. 

ಅ) ಹಿರಿಯ ಸಹಾಯಕರು: 

ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಸಂಬಂಧಿಸಿದ ವಿಷಯಗಳು, ನೋಂದಣಿ 
ಕಾಯ್ದೆ ಮತ್ತು ಮುದ್ರಾಂಕ ಕಾಯ್ದೆ ಹಾಗೂ ಅವುಗಳಡಿಯ ನಿಯಮಗಳಿಗೆ ಸಂಬಂದಿಸಿದ 
ವಿಷಯಗಳು. ಗ್ರೂಪ್‌-ಎ ಮತ್ತು ಬಿ ಅಧಿಕಾರಿಗಳ ಸೇವಾ ವಿಷಯಗಳು, ಮುದ್ರಾಂಕ ಮತ್ತು 
ನೋಂದಣಿ ಶುಲ್ಕ ವಿನಾಯಿತಿ/ರಿಯಾಯಿತಿ, ಕಟ್ಟಡಗಳ ಬಾಡಿಗೆ, ಸಂಚಿತ ಮುದ್ರಾಂಕ ಶುಲ್ಕ 
ಪಾವತಿ ವಿಷಯಗಳು. 


ಮುದ್ರಾಂಕ ಶುಲ್ಕದ 




















೭೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ಭಾಗ - ೪ಎ 
ಕ್ರಸಂ. ಹುದ್ದೆ ಹಾಗೂ ಕಛೇರಿ ವಿಳಾಸ ನಿರ್ವಹಿಸಲಾಗಿರುವ ಕರ್ತವ್ಯಗಳು 
ಅ) ಹಿರಿಯ ಸಹಾಯಕರು ಆ) ಸಹಾಯಕರು 
ಆ) ಸಹಾಯಕರು-| ಗ್ರೂಪ್‌-ಸಿ ಮತ್ತು ಡಿ ನೌಕರರುಗಳ ಸೇವಾ ವಿಷಯಗಳು, ಮುದ್ರಾಂಕ ಶುಲ್ಕದ 
ಇ) ಕಿರಿಯ ಸಹಾಯಕರು ಮರುಪಾವತಿ. 
ಈ) ದಲಾಯತ್‌ ಇ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು. ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 

20. | ಸರ್ಕಾರದ ಅಧೀನ ಕಾರ್ಯದರ್ಶಿ, ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣದ ನ್ಯಾಯಾಲಯ-1 & 2ರ ಕಂದಾಯ ವಿಷಯಕ್ಕೆ 
ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ ಸಂಬಂಧಿಸಿದ ಮೇಲ್ಮನವಿ ಮತ್ತು ಪರಿಶೀಲನಾ ಪ್ರಕರಣಗಳ ನಿರ್ವಹಣೆ. ಕರ್ನಾಟಕ 
(ಕೆ.ಎ.ಟಿ) ಮತ್ತು ಬಾಡಿಗೆ ನಿಯಂತಣ ಮೇಲ್ಮನವಿ ನ್ಯಾಯಾಧಿಕರಣಕ್ಕೆ ಸಂಬಂಧಿಸಿದ ಆಡಳಿತಾತ್ಮಕ ಮತ್ತು ಸೇವಾ ವಿಷಯಗಳ 
ಶಾಖೆ.5ನೇ ಮಹಡಿ, ಬಹುಮಹಡಿ ನಿರ್ವಹಣೆ, ಬಾಡಿಗೆ ನಿಯಂತ್ರಣ ಕಾಯ್ದೆಯಡಿ ಬರುವ ವಿಷಯಗಳ ನಿರ್ವಹಣೆ, ಪಬ್ಲಿಕ್‌ 
ಕಟ್ಟಡ, ಬೆ೦ಗಳೂರು-560 001 ಪಿಮೈಸೆಸ್‌ ಕಾಯ್ದೆಯಡಿ ಬರುವ ವಿಷಯಗಳ ನಿರ್ವಹಣೆ. 

21. | ಶಾಖಾಧಿಕಾರಿ ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣದ ನ್ಯಾಯಾಲಯ-1 & 2ರ ಕಂದಾಯ ವಿಷಯಕ್ಕೆ 
ಕೆ.ಎ.ಟಿ. ಮತ್ತು ಬಾಡಿಗೆ ನಿಯಂತ್ರಣ ಸಂಬಂಧಿಸಿದ ಮೇಲ್ಮನವಿ ಮತ್ತು ಪರಿಶೀಲನಾ ಪ್ರಕರಣಗಳ ನಿರ್ವಹಣೆ. ಕರ್ನಾಟಕ 
ಶಾಖೆ ಮೇಲ್ಮನವಿ ನ್ಯಾಯಾಧಿಕರಣಕ್ಕೆ ಸಂಬಂಧಿಸಿದ ಆಡಳಿತಾತ್ಮಕ ಮತ್ತು ಸೇವಾ ವಿಷಯಗಳ 

ನಿರ್ವಹಣೆ, ಬಾಡಿಗೆ ನಿಯಂತ್ರಣ ಕಾಯ್ದೆಯಡಿ ಬರುವ ವಿಷಯಗಳ ನಿರ್ವಹಣೆ, ಪಬ್ಲಿಕ್‌ 
ಪ್ರಿಮೈಸೆಸ್‌ ಕಾಯ್ದೆಯಡಿ ಬರುವ ವಿಷಯಗಳ ನಿರ್ವಹಣೆ. 
ಅ) ಹಿರಿಯ ಸಹಾಯಕರು: 
ಅ) ಹಿರಿಯ ಸಹಾಯಕರು ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣದ ನ್ಯಾಯಾಲಯ-2ರ ಕಂದಾಯ ವಿಷಯಕ್ಕೆ 
ಸವ ಸಂಬಂಧಿಸಿದ ಮೇಲ್ಮನವಿ ಮತ್ತು ಪರಿಶೀಲನಾ ಪ್ರಕರಣಗಳ ನಿರ್ವಹಣೆ. 
ಸಹತ ಆ) ಸಹಾಯಕರು-1: 
ತ್‌್‌ ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣದ ನ್ಯಾಯಾಲಯ-1ರ ಕಂದಾಯ ವಿಷಯಕ್ಕೆ 
ಸಂಬಂಧಿಸಿದ ಮೇಲ್ಮನವಿ ಮತ್ತು 
ಉ) ದಲಾಯತ್‌ 
ಪರಿಶೀಲನಾ ಪ್ರಕರಣಗಳ ನಿರ್ವಹಣೆ. 
ಆ) ಸಹಾಯಕರು-2 
ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣಕ್ಕೆ ಸಂಬಂಧಿಸಿದ 
ಆಡಳಿತಾತ್ಮಕ ಮತ್ತು ಸೇವಾ ವಿಷಯಗಳ ನಿರ್ವಹಣೆ, ಬಾಡಿಗೆ ನಿಯಂತ್ರಣ ಕಾಯ್ದೆಯಡಿ 
ಬರುವ ವಿಷಯಗಳ ನಿರ್ವಹಣೆ, ಪಬ್ಲಿಕ್‌ ಪ್ರಿಮೈಸೆಸ್‌ ಕಾಯ್ದೆಯಡಿ ಬರುವ ವಿಷಯಗಳ 
ನಿರ್ವಹಣೆ, ರಾಜ್ಯ ಉಚ್ಛ ನ್ಯಾಯಾಲಯ ಮತ್ತು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ 
ಪ್ರಕರಣಗಳ ನಿರ್ವಹಣೆ. 
ಈ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 

22. | ಸರ್ಕಾರದ ಉಪಕಾರ್ಯದರ್ಶಿ ವಿಪತ್ತುಗಳ ನಿರ್ವಹಣೆ ಶಾಖೆಗಳ ಮೇಲುಸುವಾರಿಯನ್ನು ನೋಡಿಕೊಳ್ಳುವುದು ಹಾಗೂ 
ವಿಪತ್ತು ನಿರ್ವಹಣೆ ಅಧೀನ ಸಿಬ್ಬಂದಿಗಳ ನಿಯಂತಣ. 
5ನೇಮಹಡಿ,ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 
































ಭೂ ಮಂಜೂರಾತಿ ಮತ್ತು ಭೂ 
ಕಂದಾಯ ಹಾಗೂ ಸೇವೆಗಳು-1,2,3 
5ನೇ ಮಹಡಿ, ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ೭೨೩ 
ಕ್ರಸಂ. ಹುದ್ದೆ ಹಾಗೂ ಕಛೇರಿ ವಿಳಾಸ ನಿರ್ವಹಿಸಲಾಗಿರುವ ಕರ್ತವ್ಯಗಳು 
23. | ಸರ್ಕಾರದ ಅಧೀನ ವಿಪತ್ತುಗಳ ನಿರ್ವಹಣೆ ಶಾಖೆಗಳ ಮೇಲುಸುವಾರಿಯನ್ನು ನೋಡಿಕೊಳ್ಳುವುದು ಹಾಗೂ 
ಕಾರ್ಯದರ್ಶಿ,(ವಿಪತ್ತು ನಿರ್ವಹಣೆ & ಅಧೀನ ಸಿಬ್ಬಂದಿಗಳ ನಿಯಂತಣ ಮತ್ತು ಸೇವೆಗಳು-2 ಶಾಖೆಗೆ ಸಂಬಂಧಿಸಿದ ವಿಷಯಗಳು. 
ಸೇವೆಗಳು-2) 5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 
24. | ಶಾಖಾಧಿಕಾರಿ ಅ) ಹಿರಿಯ ಸಹಾಯಕರು: 
ವಿಪತ್ತುನಿರ್ವಹಣೆ ಶಾಖೆ ಮೈಸೂರು ಮತ್ತು ಬೆಳಗಾಂ ಜಿಲ್ಲೆಗಳ ವಿಪತ್ತು ನಿರ್ವಹಣೆಗೆ ಸಂಬಂಧಿಸಿದ ವಿಷಯ 
5ನೇ ಮಹಡಿ, ನಿರ್ವಹಿಸುವುದು. ವಿಧಾನ ಮಂಡಲದ ವಿಷಯವನ್ನು ನಿರ್ವಹಿಸುವುದು. ಮಾಹಿತಿ ಹಕ್ಕು 
ಬಹುಮಹಡಿ ಕಟ್ಟಡ ಅಧಿನಿಯಮ ಪ್ರಕಾರ ಮಾಹಿತಿ ಒದಗಿಸುವುದು.ಸಮನ್ವಯ ಶಾಖೆಗೆ ಸಂಬಂಧಿಸಿದಂತೆ 
ಬೆಂಗಳೂರು-560 001 ಮಾಹಿತಿ ಒದಗಿಸುವುದು. 
ಆ) ಸಹಾಯಕರು-1 
ಬೆ೦ಗಳೂರು-ಗುಲ್ಬರ್ಗಾ ಜಿಲ್ಲೆಗಳ ವಿಪತ್ತು ನಿರ್ವಹಣೆಗೆ 
ಸಂಬಂದಿಸಿದಂತೆ ವಿಷಯವನ್ನು ನಿರ್ವಹಿಸುವುದು. ವಿಧಾನ ಮಂಡಲದ ವಿಷಯವನ್ನು 
ನಿರ್ವಹಿಸುವುದು. ಮಾನವ ಹಕ್ಕು ಆಯೋಗಕ್ಕೆ ಮಾಹಿತಿ ಒದಗಿಸುವುದು. ಸಮನ್ವಯ 
ಶಾಖೆಗೆ ಸಂಬಂಧಿಸಿದಂತೆ ಮಾಹಿತಿ ಒದಗಿಸುವುದು. 
ಅ) ಹಿರಿಯ ಸಹಾಯಕರು ಇ) ಸಹಾಯಕರು-2 
ಆ) ಸಹಾಯಕರು-1 ಭಾರತ ಸರ್ಕಾರದ ವಿಪತ್ತು ನಿರ್ವಹಣೆ ಪತ್ರಗಳಿಗೆ ಸಂಬಂಧಿಸಿದಂತೆ, ರಾಜ್ಯ ಸಭಾ/ಲೋಕ 
ಇ) ಸಹಾಯಕರು-2 ಸಭಾ ಪಶ್ನೆಗಳಿಗೆ ಮಾಹಿತಿ ಒದಗಿಸುವುದು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ 
ಈ) ಸಹಾಯಕರು-4 ಪತ್ರ ವ್ಯವಹಾರ ಹಾಗೂ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತರಬೇತಿ ಸಂಸ್ಥೆಯಿಂದ 
ಉ) ಲೆಕ್ಕ ಅಧೀಕ್ಷಕರು ತರಬೇತಿಗೆ ಅಧಿಕಾರಿಗಳನ್ನು ನೇಮಿಸುವ ಪತ್ರ ವ್ಯವಹಾರ ನಿರ್ವಹಣೆ. 
ಊ) ಕಿರಿಯ ಸಹಾಯಕರು ಶಾಖೆಗೆ ಅವಶ್ಯಕವಾದ ಲೇಖನ ಸಾಮಾಗ್ರಿಗಳನ್ನು ಒದಗಿಸುವ ಬಗ್ಗೆ 
ಯ) ದಲಾಯತ್‌ ಕಾರ್ಯನಿರ್ವಹಿಸುವುದು. 
ಈ) ಸಹಾಯಕರು-4: 
ವಿಪತ್ತು ನಿರ್ವಹಣೆಗೆ ಸಂಬಂದಿಸಿದಂತೆ ಲೆಕ್ಕ ಪತ್ರಗಳ ನಿರ್ವಹಣೆ, ಅನುದಾನ ಬಿಡುಗಡೆ 
ಸಂಬಂಧಿಸಿದಂತೆ, ೦ರ್ಣ/೦೦೯ಗೆ ಸಂಬಂಧಿಸಿದಂತೆ ಖಜಾನೆ ಯೊಂದಿಗೆ ಪತ್ರವ್ಯವಹಾರ, 
CRF/ NCCF ಸಂಬಂಧಿಸಿದಂತೆ ಉಪಯೋಗಿತ ಪತ್ರದ ಬಗ್ಗೆ 30 ಜಿಲ್ಲೆಗಳೊಂದಿಗೆ 
ಪತ್ರವ್ಯವಹಾರ ೦೧೯/1೦೦೯ ಲೆಕ್ಕಪತ್ರಗಳ ಬಗ್ಗೆ 30 ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಲೆಕ್ಕ 
ಸಮನ್ವಯ ಕಾರ್ಯ ಇತ್ಯಾದಿ. 
ಉ) ಲೆಕ್ಕ ಅಧೀಕ್ಷಕರು: 
CRF/ NCCF ಗೆ ಸಂಬಂದಿಸಿದಂತೆ ಲೆಕ್ಕ ಪತ್ರಗಳ ನಿರ್ವಹಣೆ, 30 ಜಿಲ್ಲೆಗಳಿಗೆ 
ಸಂಬಂಧಿಸಿದಂತೆ... ೦೧೯/ 18೦೦5 ನಿಧಿಗೆ ಸಂಬಂಧಿಸಿದಂತೆ ಮಹಾಲೇಖಪಾಲರ 
ಆಕ್ಷೇಪಣೆಗಳಿಗೆ ಪತ್ರವ್ಯವಹಾರ ೦ಔ೯/NCCF ಸಂಬಂಧಿಸಿದಂತೆ ಉಪಯೋಗಿತ ಪತ್ರದ ಬಗ್ಗೆ 
ಪತ್ರವ್ಯವಹಾರ ಇತ್ಯಾದಿ. 
ಊ ೨) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 
25. | ಸರ್ಕಾರದ ಉಪಕಾರ್ಯದರ್ಶಿ ಭೂ ಮಂಜೂರಾತಿ -1, 2 ಮತ್ತು 3 ಹಾಗೂ ಭೂ ಕಂದಾಯ ಶಾಖೆಗಳ 


ಮೇಲುಸ್ತುವಾರಿಯನ್ನು ನೋಡಿಕೊಳ್ಳುವುದು. ಜೊತೆಗೆ, ಸೇವೆಗಳು-1,2 ಮತ್ತು 3 ಶಾಖೆಗಳ 
ಮೇಲುಸ್ತುವಾರಿಯನ್ನು ನೋಡಿಕೊಳ್ಳುವುದು ಹಾಗೂ ಅಧೀನ ಸಿಬ್ಬಂದಿಗಳ ನಿಯಂತಣ. 




















೭೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ಭಾಗ - ೪ಎ 
ಕ್ರಸಂ. ಹುದ್ದೆ ಹಾಗೂ ಕಛೇರಿ ವಿಳಾಸ ನಿರ್ವಹಿಸಲಾಗಿರುವ ಕರ್ತವ್ಯಗಳು 

26. | ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆಯ ಸಿ ವೃಂದದ ಶಿರಸ್ನೇದಾರ್‌/ ಉಪತಹಶೀಲ್ದಾರರು, ಶೀಘಲಿಪಿಗಾರರು, 
ಸೇವೆಗಳು-1 ಬೆರಳಚ್ಚುಗಾರರು, ದ್ವಿತೀಯ ದರ್ಜೆ ಸಹಾಯಕರು, ವಾಹನ ಚಾಲಕರು ಹಾಗೂ ಡಿ ವೃಂದದ 
5ನೇ ಮಹಡಿ, ನೌಕರರ ಸೇವಾ ವಿಷಯಗಳು, ಮಾಜಿ ಪಟೇಲರುಗಳ ಅನುಕಂಪ ಭತ್ಯೆ ವಿಷಯ, 
ಬಹುಮಹಡಿ ಕಟ್ಟಡ ನಾಡಕಛೇರಿಗಳನ್ನು ಸ್ಥಾಪಿಸುವ/ ಮುಂದುವರೆಸುವ ವಿಷಯ, ಐಎಎಸ್‌/ ಕೆಎಎಸ್‌ 
ಬೆಂಗಳೂರು-560 001 ಅಧಿಕಾರಿಗಳ ಮೇಲಿನ ದೂರಿನ ವಿಷಯಗಳು 

27. | ಶಾಖಾಧಿಕಾರಿ ಕಂದಾಯ ಇಲಾಖೆಯ ಸಿ ವೃಂದದ ಶಿರಸ್ತೇದಾರ್‌/ ಉಪತಹಶೀಲ್ದಾರರು, 
ಸೇವೆಗಳು-। ಶಾಖೆ ಶೀಘಲಿಪಿಗಾರರು, ಬೆರಳಚ್ಚುಗಾರರು, ದ್ವಿತೀಯ ದರ್ಜೆ ಸಹಾಯಕರು, ವಾಹನ ಚಾಲಕರು 
5ನೇ ಮಹಡಿ, ಹಾಗೂ ಡಿ ವೃಂದದ ನೌಕರರ ಸೇವಾ ವಿಷಯಗಳು, ಮಾಜಿ ಪಟೇಲರುಗಳ ಅನುಕಂಪ 
ಬಹುಮಹಡಿ ಕಟ್ಟಡ ಭತ್ಯೆ ವಿಷಯ, ನಾಡಕಛೇರಿಗಳನ್ನು ಸ್ಥಾಪಿಸುವ/ ಮುಂದುವರೆಸುವ ವಿಷಯ, 
ಬೆಂಗಳೂರು-560 001 ಐಎಎಸ್‌/ಕೆಎಎಸ್‌ ಅಧಿಕಾರಿಗಳ ಮೇಲಿನ ದೂರಿನ ವಿಷಯಗಳು. 

ಅ) ಹಿರಿಯ ಸಹಾಯಕರು: 
ಕಂದಾಯ ಇಲಾಖೆಯ ಸಿ ವೃಂದದ ಶೀಘಲಿಪಿಗಾರರು, ಬೆರಳಚ್ಚುಗಾರರು, ಹಾಗೂ ಡಿ 
ವೃಂದದ ನೌಕರರ ಸೇವಾವಿಷಯಗಳು, ಐಎಎಸ್‌/ಕೆಎಎಸ್‌ ಅಧಿಕಾರಿಗಳ ಮೇಲಿನ ದೂರು/ 
ಇಲಾಖಾ ವಿಚಾರಣೆ, ಶಿರಸ್ನೇದಾರ್‌/ಉಪ ತಹಶೀಲ್ದಾರ್‌ ವೃಂದದ ಜೇಷ್ಠತಾ ಪಟ್ಟಿ 
ಅ) ಹಿರಿಯ ಸಹಾಯಕರು ತಯಾರಿಸುವ ಕಾರ್ಯಗಳನ್ನು ನಿರ್ವಹಿಸುವುದು. 
ಆ) ಸಹಾಯಕರು-1 ಆ) ಸಹಾಯಕರು-1: 
ಇ) ಸಹಾಯಕರು-2 ನಾಡ ಕಛೇರಿಗಳನ್ನು ಸ್ಥಾಪಿಸುವ /ಮುಂದುವರೆಸುವ ವಿಷಯ, ಕಂದಾಯ ಇಲಾಖೆಯ ಸಿ 
ಈ) ಕಿರಿಯ ಸಹಾಯಕರು ವೃಂದದ ಶಿರಸ್ನೇದಾರ್‌/ಉಪ ತಹಶೀಲ್ದಾರರು, ವಾಹನ ಚಾಲಕರ ಸೇವಾ ವಿಷಯಗಳು 
ಉ) ದಲಾಯತ್‌ ಹಾಗೂ ಇಲಾಖಾ ವಿಚಾರಣೆಗಳನ್ನು ನಿರ್ವಹಿಸುವುದು 
ಇ) ಸಹಾಯಕರು-2 
ಅನುವಂಶಿಕ/ಅನುವಂಶಿಕರಲ್ಲದ (ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ) ಮಾಜಿ ಪಟೇಲರುಗಳ 
ಅನುಕಂಪ ಭತ್ಯೆ ವಿಷಯ ಹಾಗೂ ಕಂದಾಯ ಇಲಾಖೆಯ ದ್ವಿಶೀಯ 
ದರ್ಜೆ ಸಹಾಯಕರ ಸೇವಾ ವಿಷಯಗಳು ಹಾಗೂ ಇಲಾಖಾ ವಿಚಾರಣೆಗಳನ್ನು 
ನಿರ್ವಹಿಸುವುದು. 
ಈ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು. 

28. | ಸರ್ಕಾರದ ಅಧೀನ ಕಾರ್ಯದರ್ಶಿ, ಪಥಮ ದರ್ಜೆ ಸಹಾಯಕರು/ ರಾಜಸ್ವ ನಿರೀಕ್ಷಕರು, ಗಾಮಲೆಕ್ಕಾಧಿಕಾರಿಗಳು, 
ಸೇವೆಗಳು-2 ಮತ್ತು ಗಾಮಸಹಾಯಕರು, ಮಾಜಿ ಶಾನುಭೋಗರುಗಳಿಗೆ ಸಂಬಂಧ ಪಟ್ಟ ಸೇವಾ ವಿಷಯಗಳು. 
ವಿಪತ್ತು ನಿರ್ವಹಣೆ ಇಲಾಖೆ ವಿಚಾರಣೆ ವೃಂದ ಮತ್ತು ನೇಮಕಾತಿ ನಿಯಮಗಳು, ಕಛೇರಿಗಳು ಮತ್ತು 
5ನೇ ಮಹಡಿ, ಬಹುಮಹಡಿ ಕಟ್ಟಡ ಹುದ್ದೆಗಳ ಸೃಜನೆ, ಮುಂದುವರಿಕೆ ಮತ್ತು ರದ್ದುಪಡಿಸುವಿಕೆ, ನಿವೃತ್ತಿ ವೇತನ ಪ್ರಕರಣಗಳು 
ಬೆ೦ಗಳೂರು-560 001 ಹಾಗೂ ವಿಪತ್ತು ನಿರ್ವಹಣೆ ಶಾಖೆಗೆ ಸಂಬಂಧಿಸಿದ ವಿಷಯಗಳು 

29. | ಶಾಖಾಧಿಕಾರಿ ಪಥಮ ದರ್ಜೆ ಸಹಾಯಕರು/ ರಾಜಸ್ವ ನಿರೀಕ್ಷಕರು, ಗಾಮಲೆಕ್ಕಾಧಿಕಾರಿಗಳು, ಗಾಮ 
ಸೇವೆಗಳು-2 ಶಾಖೆ ಸಹಾಯಕರು, ಮಾಜಿ ಶಾನುಭೋಗರುಗಳಿಗೆ ಸಂಬಂಧಪಟ್ಟ ಸೇವಾ ವಿಷಯಗಳು, ಇಲಾಖೆ 
5ನೇ ಮಹಡಿ, ವಿಚಾರಣೆ, ವೃಂದ ಮತ್ತು ನೇಮಕಾತಿ ನಿಯಮಗಳು, ಕಛೇರಿಗಳು ಮತ್ತುಹುದ್ದೆಗಳ ಸೃಜನೆ, 
ಬಹುಮಹಡಿ ಕಟ್ಟಡ ಮುಂದುವರಿಕೆ ಮತ್ತು ರದ್ದುಪಡಿಸುವಿಕೆ, ನಿವೃತ್ತಿ ವೇತನ ಪಕರಣಗಳು. 
ಬೆಂಗಳೂರು-560 001 ಅ) ಹಿರಿಯ ಸಹಾಯಕರು: 

ಪಥಮ ದರ್ಜೆ ಸಹಾಯಕರು/ ರಾಜಸ್ವ ನಿರೀಕ್ಷಕರುಗಳಿಗೆ ಸಂಬಂಧಪಟ್ಟ ಇಲಾಖಾ 
ವಿಚಾರಣೆ , ಸೇವಾ ವಿಷಯಗಳು, ನಿವೃತ್ತಿ ವೇತನ ಪಕರಣಗಳು, ವೃಂದ ಮತ್ತು ನೇಮಕಾತಿ 
ನಿಯಮಗಳ ತಿದ್ದು ಪಡಿಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು ನಿರ್ವಹಿಸುವರು. 























ಸೇವೆಗಳು-3, 
ಬಹುಮಹಡಿ ಕಟ್ಟಡ, 
ಬೆ೦ಗಳೂರು-560 001 


5ನೇ ಮಹಡಿ, 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ೭೨೫ 
ಕ್ರಸಂ. ಹುದ್ದೆ ಹಾಗೂ ಕಛೇರಿ ವಿಳಾಸ ನಿರ್ವಹಿಸಲಾಗಿರುವ ಕರ್ತವ್ಯಗಳು 
ಅ) ಹಿರಿಯ ಸಹಾಯಕರು ಆ) ಸಹಾಯಕರು-1: 
ಆ) ಸಹಾಯಕರು-1 ಗಾಮಲೆಕ್ಕಿಗರು, (ಮೈಸೂರು ಮತ್ತು ಬೆಳಗಾವಿ ವಿಭಾಗ) ಗಾಮಸಹಾಯಕರುಗಳಿಗೆ, 
ಇ) ಸಹಾಯಕರು-2 ಸಂಬಂಧಪಟ್ಟ ಸೇವಾ ವಿಷಯಗಳು, ಇಲಾಖಾ ವಿಚಾರಣೆ, ನಿವೃತ್ತಿ ವೇತನ ಪಕರಣ, ವೃಂದ 
ಈ)ಕಿರಿಯ ಸಹಾಯಕರು ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ, ಹುದ್ದೆಗಳನ್ನು ಸೃಜಿಸುವುದು ಹಾಗೂ 
ಉ) ದಲಾಯತ್‌ ರದ್ದುಪಡಿಸುವುದು ಮತ್ತು ಸಮನ್ವಯ ಶಾಖೆಗೆ ಸಂಬಂಧಪಟ್ಟ ವಿಷಯಗಳನ್ನು 
ನಿರ್ವಹಿಸುವರು. 
ಇ) ಸಹಾಯಕರು-2 
ಗಾಮಲೆಕ್ಕಿಗರು, (ಬೆ೦ಗಳೂರು ಮತ್ತು ಗುಲ್ಬರ್ಗಾ ವಿಭಾಗ) ಮಾಜಿ ಶಾನುಭೋಗರುಗಳಿಗೆ, 
ಸಂಬಂಧಪಟ್ಟ ಸೇವಾ ವಿಷಯಗಳು, ಇಲಾಖಾ ವಿಚಾರಣೆ, ನಿವೃತ್ತಿ ವೇತನ ಪಕರಣ, 
ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು 
ನಿರ್ವಹಿಸುವರು. 
ಈ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು. ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 
30. | ಸರ್ಕಾರದ ಅಧೀನ ಕಾರ್ಯದರ್ಶಿ, ತಹಶೀಲ್ದಾರ ವೃಂದದ ಅಧಿಕಾರಗಳ ಎಲ್ಲಾ ಸೇವಾ ವಿಷಯಗಳು ಇಲಾಖಾ ವಿಚಾರಣೆ 


ವಿಷಯಗಳು ಮತ್ತು ವರ್ಗಾವಣೆ ಪ್ರಸ್ತಾವನೆಗಳು, 








31. 





ಶಾಖಾಧಿಕಾರಿ 
ಸೇವೆಗಳು-3 

5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 


ಅ) ಹಿರಿಯ ಸಹಾಯಕರು 
ಆ) ಸಹಾಯಕರು-1 

ಇ) ಸಹಾಯಕರು-2 

ಈ) ಕಿರಿಯ ಸಹಾಯಕರು 
ಉ) ದಲಾಯತ್‌ 





ತಹಶೀಲ್ದಾರ ವೃಂದದ ಅಧಿಕಾರಗಳ ಎಲ್ಲಾ ಸೇವಾ ವಿಷಯಗಳು, ಇಲಾಖಾ ವಿಚಾರಣೆ 
ವಿಷಯಗಳು ಮತ್ತು ವರ್ಗಾವಣೆ ಪ್ರಸ್ತಾವನೆಗಳು, 

ಅ) ಹಿರಿಯ ಸಹಾಯಕರು: 

ಈ ಕೆಳಗಿನ ಜಿಲ್ಲೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ತಹಶೀಲ್ದಾರರುಗಳ ಸೇವಾ 
ವಿಷಯಗಳು. 


ತ 


ಬೆ೦ಗಳೂರು (ನಗರ) ಜಿಲ್ಲೆ. 
ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ. 
ಬಳ್ಳಾರಿ ಜಿಲ್ಲೆ. 
ಬೀದರ್‌ ಜಿಲ್ಲೆ. 
ಬಾಗಲಕೋಟೆ ಜಿಲ್ಲೆ. 
ಬೆಳಗಾವಿ ಜಿಲ್ಲೆ. 
ಚಿತ್ರದುರ್ಗ ಜಿಲ್ಲೆ. 
ಚಿಕ್ಕಮಗಳೂರು ಜಿಲ್ಲೆ. 
ಚಿಕ್ಕಬಳ್ಳಾಪುರ ಜಿಲ್ಲೆ. 
ಶಿರಸ್ತೇದಾರರಿ೦ದ ತಹಶೀಲ್ದಾರ್‌ ಹುದ್ದೆಗೆ ಮುಂಬಡ್ತಿ ನೀಡುವುದು, ತಹಶೀಲ್ದಾರ್‌ ಗ್ರೇಡ್‌-1 
ವೃಂದದಿಂದ ಕೆ.ಎ.ಎಸ್‌ (ಕಿರಿಯಶ್ರೇಣಿ) ವೃಂದಕ್ಕೆ ಮುಂಬಡ್ತಿ ನೀಡುವುದು, ತಹಶೀಲ್ದಾರರ 
ಜೇಷ್ಠತಾ ಪಟ್ಟಿ ತಯಾರಿಸುವುದು. 
ದೂರು, ವರ್ಗಾವಣೆ, ಇಲಾಖಾ ವಿಚಾರಣೆ, ಸ್ಥಗಿತ ವೇತನ ಬಡ್ತಿ, ಕಡ್ಡಾಯ ನಿರೀಕ್ಷಣಾ ಅವಧಿ, 
ರಜಾ ಪ್ರಸ್ತಾವನೆಗಳು. ವಾರ್ಷಿಕ ಆಸ್ತಿ ಹೊಣೆಗಾರಿಕಾ ಪಟ್ಟಿ ಪರಿಶೀಲಿಸುವುದು. 
ಆ) ಸಹಾಯಕರು-1: 
ಈ ಕೆಳಗಿನ ಜಿಲ್ಲೆಗಳಲ್ಲಿ ಕಾರ್ಯ ನಿರ್ವಹಿಸುವ ತಹಶೀಲ್ದಾರರುಗಳ ಸೇವಾ ವಿಷಯಗಳ 
ನಿರ್ವಹಣೆ: 
1. ಚಾಮರಾಜನಗರ ಜಿಲ್ಲೆ. 


2 990 ಇ ರಾ 0 FPN 


























೭೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ಭಾಗ - ೪ಎ 
ಕ್ರಸಂ. ಹುದ್ದೆ ಹಾಗೂ ಕಛೇರಿ ವಿಳಾಸ ನಿರ್ವಹಿಸಲಾಗಿರುವ ಕರ್ತವ್ಯಗಳು 
2. ದಕ್ಷಿಣ ಕನ್ನಡ ಜಿಲ್ಲೆ. 
3. ದಾವಣಗೆರೆ ಜಿಲ್ಲೆ 
4. ಧಾರವಾಡ ಜಿಲ್ಲೆ 
5. ಗದಗ್‌ ಜಲ್ಲೆ 
6. ಗುಲ್ಬರ್ಗಾ ಜಿಲ್ಲೆ 
7. ಹಾಸನ ಜಿಲ್ಲೆ 
8. ಹಾವೇರಿ ಜಿಲ್ಲೆ 
9. ಕೊಡಗು ಜಿಲ್ಲೆ. 
10. ರಾಮನಗರ ಜಿಲ್ಲೆ. 
1. ಯಾದಗಿರಿ ಜಿಲ್ಲೆ. 
ದೂರು, ವರ್ಗಾವಣೆ, ಇಲಾಖಾ ವಿಚಾರಣೆ,ಸ್ಥಗಿತ ವೇತನ ಬಡ್ತಿ, ಕಡ್ಡಾಯ ನಿರೀಕ್ಷಣಾ ಅವಧಿ, 
ರಜಾ ಪ್ರಸ್ತಾವನೆಗಳು. ವಾರ್ಷಿಕ ಆಸ್ತಿ ಹೊಣೆಗಾರಿಕಾ ಪಟ್ಟಿ ಪರಿಶೀಲಿಸುವುದು. 
ಇ) ಸಹಾಯಕರು-2 
ಈ ಕೆಳಗಿನ ಜಿಲ್ಲೆಗಳಲ್ಲಿ ಕಾರ್ಯ ನಿರ್ವಹಿಸುವ ತಹಶೀಲ್ದಾರರುಗಳ ಸೇವಾ ವಿಷಯಗಳ 
ನಿರ್ವಹಣೆ: 
1. ಕೋಲಾರ ಜಿಲ್ಲೆ. 
2. ಕೊಪ್ಪಳ ಜಿಲ್ಲೆ. 
3. ಮಂಡ್ಯ ಜಿಲ್ಲೆ. 
4. ಮೈಸೂರು ಜಿಲ್ಲೆ. 
5. ರಾಯಚೂರು ಜಿಲ್ಲೆ. 
6. ಶಿವಮೊಗ್ಗ ಜಿಲ್ಲೆ. 
7. ತುಮಕೂರು ಜಿಲ್ಲೆ 
8. ಉಡುಪಿ ಜಿಲ್ಲೆ. 
9. ಉತ್ತರ ಕನ್ನಡ ಜಿಲ್ಲೆ. 
ದೂರು, ವರ್ಗಾವಣೆ, ಇಲಾಖಾ ವಿಚಾರಣೆ.ಸ್ಥಗಿತ ವೇತನ ಬಡಿ, ಕಡ್ಡಾಯ ನಿರೀಕ್ಷಣಾ ಅವಧಿ, 
ರಜಾ ಪ್ರಸ್ತಾವನೆಗಳು. ವಾರ್ಷಿಕ ಆಸ್ತಿ ಹೊಣೆಗಾರಿಕಾ ಪಟ್ಟಿ ಪರಿಶೀಲಿಸುವುದು. 
ಈ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 

32. | ಸರ್ಕಾರದ ಅಧೀನ ಕಾರ್ಯದರ್ಶಿ, ಬೆ೦ಗಳೂರು ನಗರ ಜಿಲ್ಲೆ ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ, ಕೋಲಾರ 
ಭೂ ಮಂಜೂರಾತಿ-1 ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಹಾಸನ ಜಿಲ್ಲೆ ಕೊಡಗು ಜಿಲ್ಲೆಗಳಿಗೆ 
5ನೇ ಮಹಡಿ, ಸಂಬಂಧಿಸಿದ ಸರ್ಕಾರಿ ಜಮೀನು ಮಂಜೂರಾತಿಗೆ ಸಂಬಂಧಿಸಿದ ವಿಷಯಗಳು, ಪಿಟಿಸಿಎಲ್‌ 
ಬಹುಮಹಡಿ ಕಟ್ಟಡ ಕಾಯ್ದೆ ಅಡಿಯಲ್ಲಿ ಅನುಮತಿ ನೀಡುವ ವಿಷಯಗಳು, ಭೂ ಮಂಜೂರಾತಿ ನಿಯಮಗಳು, 
ಬೆಂಗಳೂರು-560 001 ಭೂ ಮಂಜೂರಾತಿಗೆ /ಭೂ ಪರಿವರ್ತನೆಗೆ ಸಂಬಂಧಿಸಿದಂತೆ ಕಂದಾಯ ನಿಯಮಗಳು 

ಹಾಗೂ ಭೂ ಕಂದಾಯ ಕಾಯ್ದೆಗೆ ತಿದ್ದುಪಡಿ ತರುವ ಹಾಗೂ ಇನ್ನಿತರ ಪಾಲಿಸಿ 
ವಿಷಯಗಳು, ಸರ್ಕಾರಿ ಜಮೀನು ಒತ್ತುವರಿ ಮತ್ತು ಹರಾಜಿಗೆ ಸಂಬಂಧಿಸಿದ ವಿಷಯಗಳು, 
ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ನಿಯಮಿತದ ವಿಷಯಗಳು. 

33. | ಶಾಖಾಧಿಕಾರಿ ಬೆ೦ಗಳೂರು ನಗರ ಜಿಲ್ಲೆ ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ, ಕೋಲಾರ 
ಭೂ ಮಂಜೂರಾತಿ-1 ಶಾಖೆ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಹಾಸನ ಜಿಲ್ಲೆ ಕೊಡಗು ಜಿಲ್ಲೆಗಳಿಗೆ 
5ನೇ ಮಹಡಿ, ಬಹುಮಹಡಿ ಕಟ್ಟಡ ಸಂಬಂಧಿಸಿದ ಸರ್ಕಾರಿ ಜಮೀನು ಮಂಜೂರಾತಿಗೆ ಸಂಬಂಧಿಸಿದ ವಿಷಯಗಳು, ಪಿಟಿಸಿಎಲ್‌ 
ಬೆ೦ಗಳೂರು-560 001 ಕಾಯ್ದೆ ಅಡಿಯಲ್ಲಿ ಅನುಮತಿ ನೀಡುವ ವಿಷಯಗಳು, ಭೂ ಮಂಜೂರಾತಿ ನಿಯಮಗಳು, 








ಭಾಗ - ೪ಎ 


(೮೩ 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ಆ 


ನಿರ್ವಹಿಸಲಾಗಿರುವ ಕರ್ತವ್ಯಗಳು 





ಅ) ಹಿರಿಯ ಸಹಾಯಕರು 


ಭೂ ಮಂಜೂರಾತಿಗೆ / ಭೂ ಪರಿವರ್ತನೆಗೆ ಸಂಬಂಧಿಸಿದಂತೆ ಕಂದಾಯ ನಿಯಮಗಳು 
ಹಾಗೂ ಭೂ ಕಂದಾಯ ಕಾಯ್ದೆಗೆ ತಿದ್ದುಪಡಿ ತರುವ ಹಾಗೂ ಇನ್ನಿತರ ಪಾಲಿಸಿ 
ವಿಷಯಗಳು, ಸರ್ಕಾರಿ ಜಮೀನು ಒತ್ತುವರಿ ಮತ್ತು ಹರಾಜಿಗೆ ಸಂಬಂಧಿಸಿದ ವಿಷಯಗಳು, 
ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ನಿಯಮಿತದ ವಿಷಯಗಳು. 

ಅ) ಹಿರಿಯ ಸಹಾಯಕರು: 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆಗಳಿಗೆ ಸಂಬಂಧಿಸಿದ ಸರ್ಕಾರಿ ಜಮೀನು 














ಭೂ ಸ್ವಾಧೀನ, ಪುನರ್ವಸತಿ, ಭೂ 
ಮಾಪನ ೩&೩ ಭೂ ದಾಖಲೆ 

5ನೇ ಮಹಡಿ, ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 





ಆ) ಸಹಾಯಕರು-1 ಮಂಜೂರಾತಿಗೆ ಸಂಬಂಧಿಸಿದ ವಿಷಯಗಳು, ಪಿಟಿಸಿಎಲ್‌ ಕಾಯ್ದೆ ಅಡಿಯಲ್ಲಿ ಅನುಮತಿ 
ಇ) ಸಹಾಯಕರು-2 ನೀಡುವ ವಿಷಯಗಳು, ಭೂ ಮಂಜೂರಾತಿ ನಿಯಮಗಳು, ಭೂ ಮಂಜೂರಾತಿಗೆ / ಭೂ 
ಈ) ಕಿರಿಯ ಸಹಾಯಕರು ಪರಿವರ್ತನೆಗೆ ಸಂಬಂಧಿಸಿದಂತೆ ಕಂದಾಯ ನಿಯಮಗಳು ಹಾಗೂ ಭೂ ಕಂದಾಯ 
ಉ) ದಲಾಯತ್‌ ಕಾಯ್ದೆಗೆ ತಿದ್ದುಪಡಿ ತರುವ ಹಾಗೂ ಇನ್ನಿತರ ಪಾಲಿಸಿ ವಿಷಯಗಳು. 
ಆ) ಸಹಾಯಕರು-1: 
ಬೆಂಗಳೂರು ನಗರ ಜಿಲ್ಲೆಗೆ ಸಂಬಂಧಿಸಿದ ಸರ್ಕಾರಿ ಜಮೀನು ಮಂಜೂರಾತಿಗೆ 
ಸಂಬಂಧಿಸಿದ ವಿಷಯಗಳು, ಪಿಟಿಸಿಎಲ್‌ ಕಾಯ್ದೆ ಅಡಿಯಲ್ಲಿ ಅನುಮತಿ ನೀಡುವ 
ವಿಷಯಗಳು, ಸರ್ಕಾರಿ ಜಮೀನು ಒತ್ತುವರಿ ಮತ್ತು ಹರಾಜಿಗೆ ಸಂಬಂಧಿಸಿದ ವಿಷಯಗಳು, 
ಇ) ಸಹಾಯಕರು-2 
ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ. ಹಾಸನ ಜಿಲ್ಲೆ, ಕೊಡಗು ಜಿಲ್ಲೆಗಳಿಗೆ 
ಸಂಬಂಧಿಸಿದ ಸರ್ಕಾರಿ ಜಮೀನು ಮಂಜೂರಾತಿಗೆ ಸಂಬಂಧಿಸಿದ ವಿಷಯಗಳು, 
ಪಿಟಿಸಿಎಲ್‌ ಕಾಯ್ದೆ ಅಡಿಯಲ್ಲಿ ಅನುಮತಿ ನೀಡುವ ವಿಷಯಗಳು. 
ಈ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 
34. | ಪೀಠಾಧಿಕಾರಿ/ ಚಿಕ್ಕಮಗಳೂರು, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಮೈಸೂರು, ಮಂಡ್ಯ, ಕಾರವಾರ ಮತ್ತು 
ಶಾಖಾಧಿಕಾರಿ ಚಾಮರಾಜನಗರ ಜಿಲ್ಲೆಗಳ ಭೂಮಂಜೂರಾತಿ ಹಾಗೂ ಪಿ.ಟಿ.ಸಿ.ಎಲ್‌ ಪ್ರಕರಣಗಳಿಗೆ 
ಭೂ ಮಂಜೂರಾತಿ-2 ಶಾಖೆ ಸಂಬಂಧಿಸಿದ ವಿಷಯಗಳು. 
5ನೇ ಮಹಡಿ. ಅ) ಹಿರಿಯ ಸಹಾಯಕರು: 
ಬಹುಮಹಡಿ ಕಟ್ಟಡ ಚಿಕ್ಕಮಗಳೂರು, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಭೂಮಂಜೂರಾತಿ ಹಾಗೂ 
ಬೆ೦ಗಳೂರು-560 001 ಪಿ.ಟಿ.ಸಿ.ಎಲ್‌ ಪ್ರಕರಣಕ್ಕೆ ಸಂಬಂಧಿಸಿದ ವಿಷಯಗಳ ನಿರ್ವಹಣೆ 
ಆ) ಸಹಾಯಕರು 
ಮೈಸೂರು, ಮಂಡ್ಯ, ಕಾರವಾರ ಮತ್ತು ಚಾಮರಾಜನಗರ ಜಿಲ್ಲೆಗಳ ಭೂಮಂಜೂರಾತಿ 
ಹಾಗೂ ಪಿ.ಟಿ.ಸಿ.ಎಲ್‌. ಪ್ರಕರಣಕ್ಕೆ ಸಂಬಂಧಿಸಿದ ವಿಷಯಗಳು. 
ಇ) ಕಿರಿಯ ಸಹಾಯಕರು: 
ಅ) ಹಿರಿಯ ಸಹಾಯಕರು ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ಆ) ಸಹಾಯಕರು-| ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಇ) ಕಿರಿಯ ಸಹಾಯಕರು ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಈ) ದಲಾಯತ್‌ ಕಳುಹಿಸುವುದು 
35. | ಸರ್ಕಾರದ ಉಪಕಾರ್ಯದರ್ಶಿ ಭೂ ಸ್ವಾಧೀನ-1,2,3, ಪುನರ್ವಸತಿ, ಭೂ ಮಾಪನ ೩೬ ಭೂ ದಾಖಲೆ ಶಾಖೆಗಳ 


ಮೇಲುಸ್ತುವಾರಿಯನ್ನು ನೋಡಿಕೊಳ್ಳುವುದು ಹಾಗೂ ಅಧೀನ ಸಿಬ್ಬಂದಿಗಳ ನಿಯಂತಣ. 




















೭೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ಭಾಗ - ೪ಎ 
ಕ್ರಸಂ. ಹುದ್ದೆ ಹಾಗೂ ಕಛೇರಿ ವಿಳಾಸ ನಿರ್ವಹಿಸಲಾಗಿರುವ ಕರ್ತವ್ಯಗಳು 
36. | ಸರ್ಕಾರದ ಅಧೀನ ಕಾರ್ಯದರ್ಶಿ, ಮೈಸೂರು, ಗುಲ್ಬರ್ಗ ಮತ್ತು ಬೆಳಗಾವಿ ವಿಭಾಗಗಳ ಭೂ ಸ್ವಾಧೀನಕ್ಕೆ ಸಂಬಂಧಿಸಿದ ಎಲ್ಲಾ 
ಭೂ ಸ್ವಾಧೀನ-1 (ಟಿ ವಿಷಯಗಳು. 
5ನೇ ಮಹಡಿ, ಬಹುಮಹಡಿ 
ಕಟ್ಟಡ,ಬೆ೦ಗಳೂರು-560 001 
37. | ಶಾಖಾಧಿಕಾರಿ ಮೈಸೂರು, ಹಾಸನ, ಬಳ್ಳಾರಿ, ಕೊಡಗು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಾಮರಾಜನಗರ, 
ಭೂಸ್ವಾಧೀನ-1 ಶಾಖೆ ಗದಗ, ಧಾರವಾಡ, ಹಾವೇರಿ, ಮಂಡ್ಯ, ಉಡುಪಿ, ಚಿಕ್ಕಮಗಳೂರು ಜಿಲ್ಲೆಗಳ ಭೂ ಸ್ವಾಧೀನಕ್ಕೆ 
5ನೇ ಮಹಡಿ, ಸಂಬಂಧಿಸಿದ ಎಲ್ಲಾ ವಿಷಯಗಳು. 
ಬಹುಮಹಡಿ ಕಟ್ಟಡ ಅ) ಹಿರಿಯ ಸಹಾಯಕರು: 
ಬೆಂಗಳೂರು-560 001 ಮೈಸೂರು, ಮಂಡ್ಯ, ಉಡುಪಿ, ಉತ್ತರ ಕನ್ನಡ, ದಕ್ಷಿಣಕನ್ನಡ, ಚಾಮರಾಜನಗರ ಜಿಲ್ಲೆಗಳಿಗೆ 
ಸಂಬಂಧಿಸಿದ ಭೂಸ್ವಾಧೀನ ಪಕರಣಗಳ ನಿರ್ವಹಣೆ 
ಅ) ಹಿರಿಯ ಸಹಾಯಕರು ಆ) ಸಹಾಯಕರು-1: 
ಆ) ಸಹಾಯಕರು-1 ಧಾರವಾಡ, ಹಾವೇರಿ, ಗದಗ, ಹಾಸನ ಮತು ಚಿಕ್ಕಮಗಳೂರು, ಜಿಲ್ಲೆಗಳಿಗೆ ಸಂಬಂಧಿಸಿದ 
ಇ) ಸಹಾಯಕರು-2 ಭೂಸ್ವಾಧೀನ ಪಕರಣಗಳ ನಿರ್ವಹಣೆ 
ಈ) ಕಿರಿಯ ಸಹಾಯಕರು ಇ) ಸಹಾಯಕರು-2 
ಉ) ದಲಾಯತ್‌ ಕೊಡಗು ಮತ್ತು ಬಳ್ಳಾರಿ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಭೂ ಸ್ವಾಧೀನ ಪಕರಣಗಳ 
ನಿರ್ವಹಣೆ 
ಈ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು. ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 
38. | ಪೀಠಾಧಿಕಾರಿ/ ಬೆಳಗಾಂ, ಗುಲ್ಬರ್ಗಾ, ಯಾದಗಿರಿ, ಬಿಜಾಪುರ, ಬಾಗಲಕೋಟೆ, ಬೀದರ್‌, ರಾಯಚೂರು, 
ಶಾಖಾಧಿಕಾರಿ ಕೊಪ್ಪಳ ಜಿಲ್ಲೆಗಳ ಭೂಸ್ವಾಧೀನಕ್ಕೆ ಸಂಬ೦ಧಿಸಿದ ಎಲ್ಲಾ ವಿಷಯಗಳು. 
ಭೂಸ್ವಾಧೀನ-3ಶಾಖೆ ಅ) ಹಿರಿಯ ಸಹಾಯಕರು: 
5ನೇ ಮಹಡಿ, ಗುಲ್ಬರ್ಗಾ, ಯಾದಗಿರ್‌, ಬಿಜಾಪುರ, ಬಾಗಲಕೋಟೆ ಜಿಲ್ಲೆಗಳ ಭೂಸ್ವಾಧೀನಕ್ಕೆ 
ಬಹುಮಹಡಿ ಕಟ್ಟಡ ಸಂಬಂಧಿಸಿದಂತೆ ಎಲ್ಲಾ ವಿಷಯಗಳು 
ಬೆಂಗಳೂರು-560 001 ಆ) ಸಹಾಯಕರು: 
ಬೆಳಗಾಂ, ಕೊಪ್ಪಳ, ರಾಯಚೂರು ಮತ್ತು ಬೀದರ್‌ ಜಿಲ್ಲೆಗಳ ಭೂಸ್ವಾಧೀನಕ್ಕೆ 
ಅ) ಹಿರಿಯ ಸಹಾಯಕರು ಸಂಬಂಧಿಸಿದಂತೆ ಎಲ್ಲಾ ವಿಷಯಗಳು 
ಆ) ಸಹಾಯಕರು-1 ಇ) ಕಿರಿಯ ಸಹಾಯಕರು: 
ಇ) ಕಿರಿಯ ಸಹಾಯಕರು ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ಈ) ದಲಾಯತ್‌ ನೀಡುವುದು. ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 
39. | ಸರ್ಕಾರದ ಅಧೀನ ಕಾರ್ಯದರ್ಶಿ, ಭೂಸ್ವಾಧೀನ 
ಭೂ ಸ್ವಾಧೀನ-2 ಮತ್ತು 1 ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, 
ಪುನರ್ವಸತಿ ಕೋಲಾರ, ತುಮಕೂರು, ಚಿತ್ರದುರ್ಗ, 
5ನೇ ಮಹಡಿ, ದಾವಣಗೆರೆ, ಶಿವಮೊಗ್ಗ ಜಿಲ್ಲೆಗಳ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟ 
ಬಹುಮಹಡಿ ಕಟ್ಟಡ ಎಲ್ಲಾ ವಿಷಯಗಳು. 
ಬೆಂಗಳೂರು-560 001 2)ಈ ಹಿ೦ದಿನ ಖಾಸಗಿ ಗೃಹ ನಿರ್ಮಾಣ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ 
ಭೂಸ್ವಾಧೀನಕ್ಕೆ ಸಂಬಂಧಪಟ್ಟ ವಿಷಯಗಳು. 

















ಭಾಗ - ೪ಎ 


(೮೩ 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ೭೨೯ 


ನಿರ್ವಹಿಸಲಾಗಿರುವ ಕರ್ತವ್ಯಗಳು 





ಪುನರ್ವಸತಿ 

1) ನೀರಾವರಿ ಯೋಜನೆಗಳು ಹಾಗೂ ಇತರೆ ಅಭಿವೃದ್ಧಿ ಯೋಜನೆಗಳಿಂದ ಬಾಧಿತವಾಗುವ 
ಗ್ರಾಮಗಳನ್ನು ಸ್ಥಳಾಂತರಿಸಿ 
ಸಂತ್ರಸ್ಥ ಕುಟುಂಬಗಳಿಗೆ ಪುನರ್‌ನಿರ್ಮಾಣ ಮತ್ತು ಪುನರ್ವಸತಿ ಫ್ಯಾಕೇಜನ್ನು 
ಮಂಜೂರು ಮಾಡುವುದು. 
2) ವಿಷಾಹಾರ ವಸ್ತುಗಳ ಮಾರಾಟ ಮತ್ತು ದಾಸ್ತಾನಿಗೆ ವಿಷಾಹಾರ ಕಾಯ್ದೆ 1919(ಕೇಂದ್ರ 
ಕಾಯ್ದೆ 12) ಹಾಗೂ ಕರ್ನಾಟಕ ವಿಷಾಹಾರ ನಿಯಮಗಳು 1966ರನ್ವಯ ಪರವಾನಗಿ 
ನೀಡುವುದು ಹಾಗೂ ಪರವಾನಗಿ ನವೀಕರಿಸುವುದು. 
3) ಈ ಕೆಳಕಂಡ ಮಂಡಳಿ/ಪ್ರಾಧಿಕಾರಗಳ ವಿಷಯಗಳು:- 
(1) ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ, ಕೂಡಲ ಸಂಗಮ, 

ಹುನಗುಂದ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 
(2) ಬಸವಕಲ್ಯಾಣ ಅಭಿವೃದ್ಧಿ ಮಂಡಳಿ. ಬಸವಕಲ್ಯಾಣ 
(3) ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ, ಕಾಗಿನೆಲೆ 

ಬ್ಯಾಡಗಿ ತಾಲ್ಲೂಕು, ಹಾವೇರಿ ಜಿಲ್ಲೆ. 
(4) ಸನ್ನತಿ ಅಭಿವೃದ್ಧಿ ಮಂಡಳಿ, ಗುಲ್ಬರ್ಗ ಜಿಲ್ಲೆ. 
(5) ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಳಗಾವಿ ಜಿಲ್ಲೆ. 


ಕಟ; 


(6) ಬಾಗಲಕೋಟೆ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರ, 


(4) ವಿಧಾನ ಸಭೆ/ವಿಧಾನ ಪರಿಷತ್‌ ವಿಷಯಗಳು. 
(5) ನ್ವಾಯಾಲಯ ಮೊಕದ್ದಮೆಗಳು. 





40. 








ಶಾಖಾಧಿಕಾರಿ 
ಭೂಸ್ಥಾಧೀನ-2 

5ನೇ ಮಹಡಿ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 


ಅ) ಹಿರಿಯ ಸಹಾಯಕರು 
ಆ) ಸಹಾಯಕರು-1 

ಇ) ಸಹಾಯಕರು-2 

ಈ) ಕಿರಿಯ ಸಹಾಯಕರು 
ಉ) ದಲಾಯತ್‌ 





ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, 
ತುಮಕೂರು, ಚಿತ್ರದುರ್ಗ, 

ದಾವಣಗೆರೆ, ಶಿವಮೊಗ್ಗ ಜಿಲ್ಲೆಗಳಲ್ಲಿನ ಭೂಸ್ವಾಧೀನಕ್ಕೆ ಸಂಬಂಧಿಸಿದ 

ಎಲ್ಲಾ ವಿಷಯಗಳು. 

ಈ ಹಿಂದಿನ ಖಾಸಗಿ ಗೃಹ ನಿರ್ಮಾಣ ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಭೂಸ್ವಾಧೀನ 
ವಿಷಯಗಳು. 

ಅ) ಹಿರಿಯ ಸಹಾಯಕರು: 

ಬೆ೦ಗಳೂರು ನಗರ, ರಾಮನಗರ, ತುಮಕೂರು, ಜಿಲ್ಲೆಗಳ 

ಭೂಸ್ವಾಧೀನಕ್ಕೆ ಸಂಬ೦ಧಿಸಿದ ಎಲ್ಲಾ ವಿಷಯಗಳು, ಬಿ.ಬಿ.ಎಂ.ಪಿ. 

ಮತ್ತು ಕೆ.ಹೆಚ್‌.ಬಿ.ಗೆ ಸಂಬಂಧಿಸಿದ ಎಲ್ಲಾ ಭೂಸ್ವಾಧೀನ ಪ್ರಕರಣಗಳು ಹಾಗೂ ಈ ಹಿಂದಿನ 
ಖಾಸಗಿ ಗೃಹ ನಿರ್ಮಾಣ ಸಹಕಾರ 

ಸಂಘಗಳಿಗೆ ಭೂಸ್ವಾಧೀನಪಡಿಸಿದ ಎಲ್ಲಾ ವಿಷಯಗಳ ನಿರ್ವಹಣೆ. 

ಆ) ಸಹಾಯಕರು-1: 

ಬೆ೦ಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಜಿಲ್ಲೆಗಳ ಭೂಸ್ವಾಧೀನಕ್ಕೆ 
ಸಂಬಂಧಿಸಿದ ಎಲ್ಲಾ ವಿಷಯಗಳು. 

ಇ) ಸಹಾಯಕರು-2 

ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಜಿಲ್ಲೆಗಳ ಭೂಸ್ವಾಧೀನಕ್ಕೆ ಸಂಬಂಧಿಸಿದ ಎಲ್ಲಾ 
ವಿಷಯಗಳು. 

ಈ) ಕಿರಿಯ ಸಹಾಯಕರು: 

ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 

















೭೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ಭಾಗ - ೪ಎ 
ಕ್ರಸಂ. ಹುದ್ದೆ ಹಾಗೂ ಕಛೇರಿ ವಿಳಾಸ ನಿರ್ವಹಿಸಲಾಗಿರುವ ಕರ್ತವ್ಯಗಳು 
4]. | ಸರ್ಕಾರದ ಅಧೀನ ಕಾರ್ಯದರ್ಶಿ, ಭೂಮಾಪನ ಮತ್ತು ಭೂದಾಖಲೆ ಗಳ ಇಲಾಖೆಗೆ ಸಂಬಂಧಿಸಿದಂತೆ ಎಲ್ಲಾ ವಿಷಯಗಳು 
ಭೂ ಮಾಪನ ೩&೩ ಭೂ ದಾಖಲೆಗಳು ಹಾಗೂ ಜಿಲ್ಲೆ, ತಾಲ್ಲೂಕು, ಗಾಮಗಳ ಪುನರ್‌ರಚನೆ ಹಾಗೂ ಇವುಗಳಿಗೆ ಸಂಬಂಧಿಸಿದ 
5ನೇ ಮಹಡಿ, ಬಹುಮಹಡಿ ಕಟ್ಟಡ ಎಲ್ಲಾ ವಿಷಯಗಳು. 
ಬೆಂಗಳೂರು-560 001 
42. | ಶಾಖಾಧಿಕಾರಿ ಭೂಮಾಪನ ಮತ್ತು ಭೂದಾಖಲೆಗಳ ಇಲಾಖೆಗೆ ಸಂಬಂಧಿಸಿದಂತೆ ಎಲ್ಲಾ ವಿಷಯಗಳು 
ಭೂಮಾಪನಾ ಮತ್ತು ಭೂದಾಖಲೆಗಳ ಹಾಗೂ ಜಿಲ್ಲೆ, ತಾಲ್ಲೂಕು, ಗಾಮಗಳ ಪುನರ್‌ರಚನೆ ಹಾಗೂ ಇವುಗಳಿಗೆ ಸಂಬಂಧಿಸಿದ 
ಶಾಖೆ, 5ನೇ ಮಹಡಿ, ಎಲ್ಲಾ ವಿಷಯಗಳು 
ಬಹುಮಹಡಿ ಕಟ್ಟಡ ಅ) ಹಿರಿಯ ಸಹಾಯಕರು: 
ಬೆ೦ಗಳೂರು-560 001 ಭೂಮಾಪನ ಇಲಾಖೆಯ ಯೋಜನೆ, ತಾಂತಿಕ ಮಂಜೂರಾತಿಗೆ ಸಂಬಂಧಪಟ್ಟ 
ವಿಷಯಗಳು, ಅಳತೆ, ಹದ್ದುಬಸ್ತು ಮತ್ತು 11ಇ ನಕ್ಷೆ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಯ್ದೆ 
ಅ) ಹಿರಿಯ ಸಹಾಯಕರು ಮತ್ತು ನಿಯಮಗಳ ನಿರ್ವಹಣೆ, ಗೂಪ್‌ ಎ ವೃಂದದ ಅಧಿಕಾರಿಗಳ ಸೇವಾ 
ಆ) ಸಹಾಯಕರು-1 ವಿಷಯಗಳು, ಗೂಪ್‌ ಸಿ ಲಿಪಿಕ ನೌಕರರ ಸೇವಾ ವಿಷಯಗಳು, ವೃಂದ ಮತ್ತು 
ಇ) ಸಹಾಯಕರು-2 ನೇಮಕಾತಿಗೆ ಸಂಬಂಧಿಸಿದ ವಿಷಯಗಳು, ಪರವಾನಗಿ ಭೂಮಾಪಕರ ವಿಷಯಗಳು, 
ಈ) ಕಿರಿಯ ಸಹಾಯಕರು ಕಛೇರಿ/ ಹುದ್ದೆಗಳ ಮುಂದುವರಿಕೆ ವಿಷಯಗಳು. 
ಉ) ದಲಾಯತ್‌ ಆ) ಸಹಾಯಕರು-1: 
ರಾಜ್ಯದ ಜಿಲ್ಲೆ, ತಾಲ್ಲೂಕು, ಕಂದಾಯ ಗಾಮಗಳ ಪುನರ್‌ ರಚನೆ ವಿಷಯಗಳು - 
ಭೂಮಾಪನ ಇಲಾಖೆಯ ಗೂಪ್‌ ಬಿ ಮತ್ತು ಸಿ ವೃಂದದ ಸೇವಾ ವಿಷಯಗಳು. 
ಇ) ಸಹಾಯಕರು-2 
ಭೂಮಾಪನ ಇಲಾಖೆ ಗೂಪ್‌ ಎ ವೃಂದದ ಅಧಿಕಾರಿಗಳ ಆಸ್ತಿ ಮತ್ತು ಹೊಣೆಗಾರಿಕೆ 
ವಿಷಯಗಳು, ಗೂಪ್‌ ಡಿ ವೃಂದದ ಸೇವಾ ವಿಷಯಗಳು, ಭೂಮಾಪನ ಇಲಾಖೆಯಲ್ಲಿ ಅಳತೆ 
/ ಹದ್ದುಬಸ್ತು ವಿಷಯಗಳು 
ಈ) ಕಿರಿಯ ಸಹಾಯಕರು: 
ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 
43. | ಶಾಖಾಧಿಕಾರಿ ನೀರಾವರಿ ಯೋಜನೆಗಳು ಹಾಗೂ ಇತರೆ ಅಭಿವೃದ್ಧಿ ಯೋಜನೆಗಳಿಂದ ಬಾಧಿತವಾಗುವ 
ಪುನರ್ವಸತಿ ಶಾಖೆ ಗ್ರಾಮಗಳನ್ನು ಸ್ಥಳಾಂತರಿಸಿ ಸಂತ್ರಸ್ಥ ಕುಟುಂಬಗಳಿಗೆ ಪುನರ್‌ನಿರ್ಮಾಣ ಮತ್ತು ಪುನರ್ವಸತಿ 
5ನೇ ಮಹಡಿ, ಬಹುಮಹಡಿ ಕಟ್ಟಡ ಪ್ಯಾಕೇಜನ್ನು ಮಂಜೂರು ಮಾಡುವುದು. 
ಬೆಂಗಳೂರು-560 001 2) ವಿಷಾಹಾರ ವಸ್ತುಗಳ ಮಾರಾಟ ಮತ್ತು ದಾಸ್ತಾನಿಗೆ ವಿಷಾಹಾರ 
ಕಾಯ್ದೆ 1919(ಕೇಂದ್ರ ಕಾಯ್ದೆ 12) ಹಾಗೂ ಕರ್ನಾಟಕ ವಿಷಾಹಾರ ನಿಯಮಗಳು 
1966ರನ್ವಯ ಪರವಾನಗಿ ನೀಡುವುದು ಹಾಗೂ 
ಪರವಾನಗಿ ನವೀಕರಿಸುವುದು. 
ಅ) ಹಿರಿಯ ಸಹಾಯಕರು (3) ಈ ಕೆಳಕಂಡ ಮಂಡಳಿ/ಪ್ರಾಧಿಕಾರಗಳ ವಿಷಯಗಳು. 
ಆ) ಸಹಾಯಕರು-1 (1) ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ, ಕೂಡಲ ಸಂಗಮ 
ಇ) ಸಹಾಯಕರು-2 ಹುನಗುಂದ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 
ಈ) ಕಿರಿಯ ಸಹಾಯಕರು (2) ಬಸವಕಲ್ಯಾಣ ಅಭಿವೃದ್ಧಿ ಮಂಡಳಿ. ಬಸವಕಲ್ಯಾಣ 
ಉ) ದಲಾಯತ್‌ (3) ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ, ಕಾಗಿನೆಲೆ 
ಬ್ಯಾಡಗಿ ತಾಲ್ಲೂಕು, ಹಾವೇರಿ ಜಿಲ್ಲೆ. 
(4) ಸನ್ನತಿ ಅಭಿವೃದ್ಧಿ ಮಂಡಳಿ, ಗುಲ್ಬರ್ಗ ಜಿಲ್ಲೆ. 
(5)ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಳಗಾವಿ ಜಿಲ್ಲೆ. 
(6) ಬಾಗಲಕೋಟೆ ಪಟ್ಟಣಾಭಿವೃದ್ದಿ ಪ್ರಾಧಿಕಾರ, 

















ಭಾಗ - ೪ಎ 


(೮೩ 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ 


೭೩೧ 


ನಿರ್ವಹಿಸಲಾಗಿರುವ ಕರ್ತವ್ಯಗಳು 





(4) ವಿಧಾನ ಸಭೆ / ವಿಧಾನ ಪರಿಷತ್‌ ವಿಷಯಗಳು. 

(5) ನ್ಯಾಯಾಲಯ ಮೊಕದ್ದಮೆಗಳು. 

ಅ) ಹಿರಿಯ ಸಹಾಯಕರು: 

ನೀರಾವರಿ ಯೋಜನೆಗಳು ಹಾಗೂ ಇತರೆ ಅಭಿವೃದ್ಧಿ 

ಯೋಜನೆಗಳಿಂದ ಬಾಧಿತವಾಗುವ ಗ್ರಾಮಗಳನ್ನು ಸ್ಥಳಾ೦ತರಿಸಿ 

ಸಂತ್ರಸ್ಥ ಕುಟುಂಬಗಳಿಗೆ ಪುನರ್‌ನಿರ್ಮಾಣ ಮತ್ತು ಪುನರ್ವಸತಿ ಫ್ಯಾಕೇಜನ್ನು 
ಮಂಜೂರು ಮಾಡುವುದು. ವಿಧಾನ ಸಭೆ ವಿಷಯಗಳು, ನ್ಯಾಯಾಲಯ ಮೊಕದ್ದಮೆಗಳು. 
ಆ) ಸಹಾಯಕರು-1: 

ವಿಷಾಹಾರ ವಸ್ತುಗಳ ಮಾರಾಟ ಮತ್ತು ದಾಸ್ತಾನಿಗೆ ವಿಷಾಹಾರ ಕಾಯ್ದೆ 1919(ಕೇಂದ್ರ 
ಕಾಯ್ದೆ 12) ಹಾಗೂ ಕರ್ನಾಟಕ ವಿಷಾಹಾರ ನಿಯಮಗಳು 1966ರನ್ವಯ ಪರವಾನಗಿ 
ನೀಡುವುದು ಹಾಗೂ ಪರವಾನಗಿ ನವೀಕರಿಸುವುದು. 

ಆ) ಸಹಾಯಕರು-2 

ಈ ಕೆಳಕಂಡ ಮಂಡಳಿ/ಪ್ರಾಧಿಕಾರಗಳ ವಿಷಯಗಳು. 

ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ, ಕೂಡಲ ಸಂಗಮ ಹುನಗುಂದ ತಾಲ್ಲೂಕು, 
ಬಾಗಲಕೋಟೆ ಜಿಲ್ಲೆ. ಬಸವಕಲ್ಯಾಣ ಅಭಿವೃದ್ಧಿ ಮಂಡಳಿ. ಬಸವಕಲ್ಯಾಣ, ಕಾಗಿನೆಲೆ 
ಅಭಿವೃದ್ಧಿ ಪ್ರಾಧಿಕಾರ, ಕಾಗಿನೆಲೆ ಬ್ಯಾಡಗಿ ತಾಲ್ಲೂಕು, ಹಾವೇರಿ ಜಿಲ್ಲೆ, ಸನ್ನತಿ ಅಭಿವೃದ್ಧಿ 
ಮಂಡಳಿ, ಗುಲ್ಬರ್ಗಜಿಲ್ಲೆ, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ 
ಪಟ್ಟಣಾಭಿವೃದ್ಧಿ ಪ್ರಾಧಿಕಾರ, ಬಾಗಲಕೋಟೆ.ವಿಧಾನ ಪರಿಷತ್‌ ವಿಷಯಗಳು 

ಈ) ಕಿರಿಯ ಸಹಾಯಕರು: 

ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ 
ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು 
ರವಾನಿಸುವುದು ಹಾಗೂ ಕಡತಗಳ ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ 
ಕಡತಗಳನ್ನು ದಾಖಲಾತಿ ಶಾಖೆಗೆ ಕಳುಹಿಸುವುದು 


ಮಾಡಿ ವಿಷಯ ನಿರ್ವಾಹಕರಿಗೆ 





44. 


ಕಾನೂನು ಕೋಶದ ಮುಖ್ಯಸ್ಥರು ಹಾಗೂ 
ಪದನಿಮಿತ್ತ ಸರ್ಕಾರದ ಉಪ 
ಕಾರ್ಯದರ್ಶಿ, 

6ನೇ ಮಹಡಿ,1ನೇ ಹಂತ, 
ಬಹುಮಹಡಿಕಟ್ಟಡ, ಬೆ೦ಗಳೂರು 


ಕಂದಾಯ ಇಲಾಖೆಗೆ ಸಂಬಂಧಿಸಿದ ನ್ಯಾಯಾಲಯ ಪಕರಣಗಳಲ್ಲಿ ಸರ್ಕಾರದ ಪರ ವಾದ 
ಮಾಡಲು ಸರ್ಕಾರಿ ವಕೀಲರನ್ನು ನೇಮಿಸುವುದು. ನ್ಯಾಯಾಲಯದ ಆದೇಶಗಳನ್ನು 
ಪರಿಶೀಲಿಸಿ ಅಭಿಪಾಯ ನೀಡುವುದು, ಸರ್ಕಾರಿ ವಕೀಲರ ಸಂಭಾವನೆ ಬಿಲ್ಲುಗಳ ಬಗ್ಗೆ ಕಮ. 





45. 








ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಕೋಶ 

6ನೇ ಮಹಡಿ,1ನೇ ಹಂತ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 


ಅ) ಹಿರಿಯ ಸಹಾಯಕರು 
ಆ) ಸಹಾಯಕರು-1 

ಇ) ಕಿರಿಯ ಸಹಾಯಕರು 
ಈ) ದಲಾಯತ್‌ 





ಕಂದಾಯ ಇಲಾಖೆಗೆ ಸಂಬಂಧಿಸಿದ ನ್ಯಾಯಾಲಯ ಪಕರಣಗಳಲ್ಲಿ ಸರ್ಕಾರದ ಪರ ವಾದ 
ಮಾಡಲು ಸರ್ಕಾರಿ ವಕೀಲರನ್ನು ನೇಮಿಸುವುದು. ನ್ಯಾಯಾಲಯದ ಆದೇಶಗಳನ್ನು 
ಪರಿಶೀಲಿಸಿ ಅಭಿಪಾಯ ನೀಡುವುದು, ಸರ್ಕಾರಿ ವಕೀಲರ ಸಂಭಾವನೆ ಬಿಲ್ಲುಗಳ ಬಗ್ಗೆ ಕಮ. 
ಅ) ಹಿರಿಯ ಸಹಾಯಕರು: 

ಬೆಂಗಳೂರು, ಗುಲ್ಬರ್ಗಾ ವಿಭಾಗಕ್ಕೆ ಸಂಬಂಧಪಟ್ಟ ನ್ಯಾಯಾಲಯ ಪ್ರಕರಣಗಳ ನಿರ್ವಹಣೆ. 
ಆ) ಸಹಾಯಕರು 

ಮೈಸೂರು ಹಾಗೂ ಬೆಳಗಾಂ ವಿಭಾಗಕ್ಕೆ ಸಂಬಂಧಪಟ್ಟ ನ್ಯಾಯಾಲಯ ಪ್ರಕರಣಗಳ 
ನಿರ್ವಹಣೆ. 

ಇ) ಕಿರಿಯ ಸಹಾಯಕರು: 

ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು. 








ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ 


ಹುದ್ದೆ ಹಾಗೂ ಕಛೇರಿ ವಿಳಾಸ 


ಭಾಗ - ೪ಎ 


ನಿರ್ವಹಿಸಲಾಗಿರುವ ಕರ್ತವ್ಯಗಳು 





ಆಂತರಿಕ ಆರ್ಥಿಕ 
ಸಲಹೆಗಾರರು ಹಾಗೂ 
ಪದ ನಿಮಿತ್ತ ಸರ್ಕಾರದ 


ಉಪಕಾರ್ಯದರ್ಶಿ, 2ನೇ ಮಹಡಿ, 2ನೇ 


ಹಂತ, ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 


ಕಂದಾಯ ಇಲಾಖೆ ಹಾಗೂ ಯುವಜನ ಸೇವಾ ಮತ್ತು ಕ್ರೀಡೆಗಳ ಇಲಾಖೆಯ ವಾರ್ಷಿಕ 
ಆಯವ್ಯಯ ತಯಾರಿಕೆ, ಅನುದಾನ ಮಂಜೂರಾತಿ ಕುರಿತು ಅಭಿಪಾಯ, ಲೆಕ್ಕಗಳ 
ಮರುಹೊಂದಾಣಿಕೆ, ಹಣಕಾಸು ಆಯೋಗಗಳ ಪತ್ರ ನಿರ್ವಹಣೆ ಹಾಗೂ ಇನ್ನಿತರ ಆರ್ಥಿಕ 
ವಿಷಯಗಳು. 





47. 


ಶಾಖಾಧಿಕಾರಿ (ಅಭಿಪಾಯ) 
2ನೇ ಮಹಡಿ, 2ನೇ ಹಂತ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 


ಅ) ಹಿರಿಯ ಸಹಾಯಕರು 
ಆ) ಸಹಾಯಕರು-1 

ಇ) ಸಹಾಯಕರು-2 

ಈ) ಕಿರಿಯ ಸಹಾಯಕರು 
ಉ) ದಲಾಯತ್‌ 


ಕಂದಾಯ ಇಲಾಖೆಯ ಸೇವಾ ವಿಷಯಗಳು, ಹಣಬಿಡುಗಡೆ, ಮರುಹೊಂದಾಣಿಕೆ ಬಗ್ಗೆ 
ಅಭಿಪಾಯ ನೀಡುವಿಕೆ. 

ಅ) ಹಿರಿಯ ಸಹಾಯಕರು: 

ಕಂದಾಯ ಇಲಾಖೆಯ ಸೇವಾ ವಿಷಯಗಳು, ಹಣಬಿಡುಗಡೆ, ಮರುಹೊಂದಾಣಿಕೆ ಬಗ್ಗೆ 
ಅಭಿಪಾಯ ನೀಡುವಿಕೆ. 

ಆ) ಸಹಾಯಕರು-1: 

ಕಂದಾಯ ಇಲಾಖೆಯ ಸೇವಾ ವಿಷಯಗಳು, ಹಣಬಿಡುಗಡೆ, ಮರುಹೊಂದಾಣಿಕೆ ಬಗ್ಗೆ 
ಅಭಿಪಾಯ ನೀಡುವಿಕೆ. 

ಇ) ಸಹಾಯಕರು-2 

ಯುವಜನ ಸೇವಾ ಮತ್ತು ಕ್ರೀಡೆಗಳ ಇಲಾಖೆಯ ಸೇವಾ 

ವಿಷಯಗಳು, ಹಣಬಿಡುಗಡೆ, ಮರುಹೊಂದಾಣಿಕೆ ಬಗ್ಗೆ ಅಭಿಪ್ರಾಯ ನೀಡುವಿಕೆ. 

ಈ) ಕಿರಿಯ ಸಹಾಯಕರು: 

ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು 





48. 


ಶಾಖಾಧಿಕಾರಿ (ಆಯವ್ಯಯ), 
ಆಂತರಿಕ ಆರ್ಥಿಕ 
ಸಲಹೆಗಾರರು 

2ನೇ ಮಹಡಿ, 2ನೇ ಹಂತ, 
ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 


ಅ) ಹಿರಿಯ ಸಹಾಯಕರು-1 
ಆ) ಹಿರಿಯ ಸಹಾಯಕರು-2 
ಇ)ಕಿರಿಯ ಸಹಾಯಕರು/ 
ಬೆರಳಚ್ಚುಗಾರರು 
ಈ)ದಲಾಯತ್‌ 


ಕಂದಾಯ ಇಲಾಖೆಗೆ ಸಂಬಂಧಿಸಿದ ಆಯವ್ಯಯ ವಿಷಯಗಳ ನಿರ್ವಹಣೆ. 

ಅ) ಹಿರಿಯ ಸಹಾಯಕರು-1 ಮತ್ತು ಹಿರಿಯ ಸಹಾಯಕರು-2 

ಕಂದಾಯ ಇಲಾಖೆಗೆ ಸಂಬಂಧಿಸಿದ ಆಯವ್ಯಯ ವಿಷಯಗಳ ನಿರ್ವಹಣೆ. 

ಆ) ಸಹಾಯಕರು: 

ಯುವಜನ ಸೇವಾ ಮತ್ತು ಕ್ರೀಡೆಗಳ ಇಲಾಖೆಗೆ ಸಂಬಂಧಿಸಿದ ಆಯವ್ಯಯ ವಿಷಯಗಳ 
ನಿರ್ವಹಣೆ. 

ಇ) ಕಿರಿಯ ಸಹಾಯಕರು/ಬೆರಳಚ್ಚುಗಾರರು 

ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ ಮಾಡಿ ವಿಷಯ ನಿರ್ವಾಹಕರಿಗೆ 
ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ರವಾನಿಸುವುದು ಹಾಗೂ ಕಡತಗಳ 
ಚಲನವಲನ ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ಶಾಖೆಗೆ 
ಕಳುಹಿಸುವುದು/ ಬೆರಳಚ್ಚು ಕಾರ್ಯ. 





49. 








ಹಿರಿಯ ಲೆಕ್ಕಪರಿಶೋಧನಾಧಿಕಾರಿ 
ಆಡಿಟ್‌ ವರದಿ ಶಾಖೆ 

5ನೇ ಮಹಡಿ, 

ಬಹುಮಹಡಿ ಕಟ್ಟಡ 
ಬೆಂಗಳೂರು-560 001 





ರಾಜ್ಯದ ಕಂದಾಯ ಇಲಾಖೆಗಳ ರಾಜಸ್ವ ಸ್ವೀಕೃತಿ ಮತ್ತು ವೆಚ್ಚದ ವರದಿಗಳಿಗೆ ಪಾಲನಾ 
ವರದಿಯನ್ನು ಮಹಾಲೇಖಪಾಲರಿಗೆ ಸಲ್ಲಿಸುವುದು, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ 
ಇಲಾಖಾ ಟಿಪ್ಪಣಿ ಒದಗಿಸುವುದು, ಕರಡು ಕಂಡಿಕೆ ಮತ್ತು ಕರಡು ವ್ಯಾಖ್ಯಾನಗಳಿಗೆ 
ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಂದ ವರದಿ ಪಡೆದು ಮಹಾಲೇಖಪಾಲರಿಗೆ ಸಲ್ಲಿಸುವುದು. 
ಕಂದಾಯ ಇಲಾಖೆಯ ವಾರ್ಷಿಕ ಯೋಜನೆ ಮತ್ತು ವಾರ್ಷಿಕ ಕಾರ್ಯನಿರ್ವಹಣಾ ವರದಿ 
ತಯಾರಿಸುವುದು, ರಾಜ್ಯದ ಕಂದಾಯ ಇಲಾಖಾ ಕಛೇರಿಗಳ ಯೋಜನೇತರ ವೆಚ್ಚಕ್ಕಾಗಿ 
ಆಯವ್ಯಯದಲ್ಲಿ ನಿಗಧಿಯಾಗಿರುವ ಅನುದಾನವನ್ನು ಹಂಚಿಕೆ ಮಾಡುವುದು ಮತ್ತು 
ಹೆಚ್ಚುವರಿ ಅನುದಾನಕ್ಕೆ ಆರ್ಥಿಕ ಇಲಾಖೆಗೆ ಪಸ್ತಾವನೆ ಸಲ್ಲಿಸುವುದು. 





























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ೭೩೩ 
ಕ್ರಸಂ. ಹುದ್ದೆ ಹಾಗೂ ಕಛೇರಿ ವಿಳಾಸ ನಿರ್ವಹಿಸಲಾಗಿರುವ ಕರ್ತವ್ಯಗಳು 
ಅ) ಹಿರಿಯ ಲೆಕ್ಕಪರಿಶೋಧಕರು-1 
ಅ) ಹಿರಿಯ ಲೆಕ್ಕ ಮೈಸೂರು ಮತ್ತು ಬೆಳಗಾವಿ ವಿಭಾಗಕ್ಕೆ ಸಂಬಂಧಿಸಿದ ಕಂಡಿಕೆಗಳಿಗೆ ಪಾಲನಾವರದಿ 
ಪರಿಶೋಧಕರು-5 ಹುದ್ದೆ ಸಲ್ಲಿಸುವುದು. 
ಆ) ಸಹಾಯಕ ಲೆಕ್ಕ ಆ) ಹಿರಿಯ ಲೆಕ್ಕಪರಿಶೋಧಕರು-2 
ಪರಿಶೋಧನಾಧಿಕಾರಿ-2 ಬೆಂಗಳೂರು ವಿಭಾಗಕ್ಕೆ ಸಂಬಂಧಿಸಿದ ಕಂಡಿಕೆಗಳಿಗೆ ಪಾಲನಾವರದಿ ಸಲ್ಲಿಸುವುದು. 
ಹುದ್ದೆ ಇ) ಹಿರಿಯ ಲೆಕ್ಕಪರಿಶೋಧಕರು-3 
ಇ) ಡಿ ದರ್ಜೆ -। ಹುದ್ದೆ ಯೋಜನೇತರ ವೆಚ್ಚಕ್ಕೆ ಸಂಬಂಧಿಸಿದಂತೆ ಲೆಕ್ಕಶೀರ್ಷಿಕೆ 2053 ಮತ್ತು 2029ರ ಅಂಕಿ 
ಅಂಶಗಳ ಮುಖಾಬೆಲೆ, ವಾರ್ಷಿಕ ಯೋಜನೆ ತಯಾರಿಕೆ, ಅನುದಾನ ಹಂಚಿಕೆ ಮತ್ತು 
ಹೆಚ್ಚುವರಿ ಅನುದಾನಕ್ಕೆ ಪಸ್ತಾವನೆ ತಯಾರಿಕೆ. 
ಈ) ಹಿರಿಯ ಲೆಕ್ಕಪರಿಶೋಧಕರು-4 
ಗುಲ್ಬರ್ಗ ವಿಭಾಗಕ್ಕೆ ಸಂಬಂಧಿಸಿದ ಕಂಡಿಕೆಗಳಿಗೆ ಪಾಲನಾವರದಿ ಸಲ್ಲಿಸುವುದು ಮತ್ತು ಇತರೆ 
ಸಿಬ್ಬಂದಿಗೆ ಸಂಬಂಧಪಟ್ಟ ಕೆಲಸಗಳು. 
ಉ) ಹಿರಿಯ ಲೆಕ್ಕಪರಿಶೋಧಕರು-5 
ಸಾರ್ವಜನಿಕ ಲೆಕ್ಕ ಪತ್ರ ಸಮಿತಿಗೆ ಇಲಾಖಾ ಟಿಪ್ಪಣಿ ತಯಾರಿಕೆ, ಕರಡು ವ್ಯಾಖ್ಯಾನ, ಕರಡು 
ಕಂಡಿಕೆ ಗಳಿಗೆ ಪಾಲನಾ ವರದಿ ಪಡೆದು ಮಹಾಲೇಖಪಾಲರಿಗೆ ಸಲ್ಲಿಸುವುದು. 
ಊ) ಸಹಾಯಕ ಲೆಕ್ಕಪರಿಶೋಧನಾಧಿಕಾರಿ: 
ಮೇಲ್ಪಂಡ ಎಲ್ಲಾ ಕೆಲಸಗಳ ಮೇಲ್ವಿಚಾರಣೆ 
50. | ನಿರ್ದೇಶಕರು, ಸಾಮಾಜಿಕ ಭದತೆ ಮತ್ತು ಪಿಂಚಿಣಿಗಳ ನಿರ್ದೇಶನಾಲಯವು ಈ ಕೆಳಕಂಡ ಯೋಜನೆಗಳನ್ನು 
ಸಾಮಾಜಿಕ ಭದತೆ ಮತ್ತು ಪಿಂಚಿಣಿಗಳ | ಜಾರಿಗೊಳಿಸುತ್ತಿದೆ. 
ನಿರ್ದೇಶನಾಲಯ ಕ್ರಸಂ. ಯೋಜನೆ ಹೆಸರು 
5ನೇ ಮಹಡಿ, 1 ಇಂದಿರಾ ಗಾಂಧಿ ರಾಷ್ಟೀಯ ವೃದ್ದಾಪ್ನ ಯೋಜನೆ 
ಬಹುಮಹಡಿ ಕಟ್ಟಡ 2 ವಿಧವಾ ಪಿಂಚಣಿ ಯೋಜನೆ 
ಬೆಂಗಳೂರು-560 001 3 ಅಂಗವಿಕಲರ ಪಿಂಚಣಿ ಯೋಜನೆ 
4 ಅನ್ನಪೂರ್ಣ ಯೋಜನೆ 
ಶಾಖಾಧಿಕಾರಿ-! ಹುದ್ದೆ 5 ಸಂಧ್ಯಾ ಸುರಕ್ಷಾ ಯೋಜನೆ 
ಶೀಘಲಿಪಿಗಾರರು-2 ಹುದ್ದೆ 6 ಆದರ್ಶ ವಿವಾಹ ಯೋಜನೆ 
ಡಾಟಾ ಎಂಟ್ರಿ ಆಪರೇಟರ್‌-10 ಹುದ್ದೆ 7 ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ 
ವಾಹನ ಚಾಲಕ ಹುದ್ದೆ-! 8 ಅಂತ್ಯ ಸಂಸಾರ ಸಹಾಯ ಧನ ಯೋಜನೆ 
ಗೂಪ್‌ ಡಿ-2 ಹುದ್ದೆ 9 ಆಮ್‌ ಆದ್ಮಿ ಬೀಮಾ ಯೋಜನೆ 
(iii) ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪಕಿಯೆಯಲ್ಲಿ ಅನುಸರಿಸಬೇಕಾದ ಕಾರ್ಯವಿಧಾನ. 

1. ಪಧಾನ ಕಾರ್ಯದರ್ಶಿ/ಕಾರ್ಯದರ್ಶಿ: ಅಧೀನ ಅಧಿಕಾರಿಗಳಿಂದ ಸ್ವೀಕೃತಗೊ೦ಡ ಕಡತಗಳ ಸಮಗ್ರ ಪರಿಶೀಲನೆ ನಂತರ ಸೂಚಿಸಬಹುದಾದ 
ನಿರ್ಧಿಷ್ಟ ಅಭಿಪಾಯ ಹಾಗೂ ನಿಗದಿಪಡಿಸಿದಂತಹ ಆರ್ಥಿಕ ಪತ್ಯಾಯೋಜನೆ ರೀತ್ಯ ಆದೇಶ/ಅನುಮೋದನೆ ನೀಡುವುದು. ಕಾರ್ಯನೀತಿ 
ಹಾಗೂ ಪಮುಖವಾದ ವಿಷಯಗಳ ಬಗ್ಗೆ ಮಾನ್ಯ ಕಂದಾಯ/ಮುಜರಾಯಿ ಸಚಿವರ ಆದೇಶ/ಅನುಮೋದನೆಗೆ ಕಡತ ಸಲ್ಲಿಸುವುದು. 

2. ಉಪ ಕಾರ್ಯದರ್ಶಿ:ಅಧೀನ ಅಧಿಕಾರಿಗಳಿಂದ ಸ್ವೀಕೃತಗೊಂಡ ಕಡತಗಳ ಸಮಗ್ರ ಪರಿಶೀಲನೆ ನಂತರ ಸೂಚಿಸಬಹುದಾದ ನಿರ್ಧಿಷ್ಟ 
ಅಭಿಪಾಯದೊಂದಿಗೆ ಇಲಾಖಾ ಕಾರ್ಯದರ್ಶಿಗಳ ಅನುಮೋದನೆಗೆ ಕಡತಗಳನ್ನು ಸಲ್ಲಿಸುವುದು ಹಾಗೂ ನಿಗದಿಪಡಿಸಿದಂತಹ ಆರ್ಥಿಕ 
ಪಶ್ಯಾಯೋಜನೆಯನ್ನ್ವಯ ಪತ್ರ/ ಆದೇಶಗಳನ್ನು ಹೊರಡಿಸಲು ಅನುಮೋದನೆ ನೀಡುವುದು. 

3. ಅಧೀನ ಕಾರ್ಯದರ್ಶಿ: ಶಾಖಾಧಿಕಾರಿಗಳಿ೦ದ ಬಂದಂತಹ ಕಡತಗಳ ಮೇಲೆ ನಿರ್ಧಿಷ್ಟವಾದ ಅಭಿಪ್ರಾಯ ಹಾಗೂ ಚಾಲ್ತಿಯಲ್ಲಿರುವ 
ನಿಯಮಾನುಸಾರ ಕಡತವನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು ಹಾಗೂ ಮೇಲಾಧಿಕಾರಿಗಳ ಟಿಪ್ಪಣಿಗಳ ಅನುಸಾರ ಪತ್ರ / ಆದೇಶ 
ಹೊರಡಿಸುವುದು ಹಾಗೂ ನಿಗಧಿ ಪಡಿಸಿದಂತಹ ಆರ್ಥಿಕ ಪ್ರತ್ಯಾಯೋಜನೆಯನ್ವಯ ಕಾರ್ಯನಿರ್ವಹಿಸುವುದು. 

4. 


ಶಾಖಾಧಿಕಾರಿ: ಸಹಾಯಕರು/ಹಿರಿಯ ಸಹಾಯಕರು ಸಲ್ಲಿಸಿದಂತಹ ಪತಗಳನ್ನು / ಕಡತಗಳನ್ನು ಪರಿಶೀಲಿಸುವುದು ಮತ್ತು ಕೋಢೀಕೃತ 
ಟಿಪ್ಪಣಿಯೊಂದಿಗೆ ಅಧೀನ ಕಾರ್ಯದರ್ಶಿ ಅಥವಾ ಸಂದರ್ಭಾನುಸಾರ ಉಪ ಕಾರ್ಯದರ್ಶಿಯವರಿಗೆ ಕಡತವನ್ನು ಅಭಿಪಾಯದೊಂದಿಗೆ 
ಅನುಮೋದನೆ ಅಥವಾ ಆದೇಶಕ್ಕೆ ಸಲ್ಲಿಸುವುದು. 


೭೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ಭಾಗ - ೪ಎ 





7; 


ಹಿರಿಯ ಸಹಾಯಕ/ ಸಹಾಯಕ: ಸಚಿವಾಲಯ ಕಾರ್ಯವಿಧಾನ ಕೈಪಿಡಿಯಲ್ಲಿ ನಿಗಧಿಪಡಿಸಿರುವಂತೆ ಪತಗಳ ನಿರ್ವಹಣೆ ಹಾಗೂ ಹೊಸ 
ಕಡತಗಳನ್ನು ತೆರೆಯುವುದು ಹಾಗೂ ಕಡತಕ್ಕೆ ಸಂಬಂಧಿಸಿದಂತೆ ವ್ಯವಹರಿಸುವುದು ಮತ್ತು ಟಿಪ್ಪಣಿ ಸಲ್ಲಿಸುವುದು. 
ಕಿರಿಯ ಸಹಾಯಕರು: ಸಚಿವಾಲಯ ಕಾರ್ಯವಿಧಾನ ಕೈಪಿಡಿಯಲ್ಲಿ ನಿಗಧಿಪಡಿಸಿರುವಂತೆ ಶಾಖೆಗೆ ಸಂಬಂಧಿಸಿದ ಸ್ವೀಕೃತಿಗಳನ್ನು ದಿನಚರಿ 
ಮಾಡಿ ವಿಷಯ ನಿರ್ವಾಹಕರಿಗೆ ನೀಡುವುದು, ಸಹಿಯಾದ ಆದೇಶ/ಪತ್ರಗಳನ್ನು ಹೊರಡಿಸುವುದು ಹಾಗೂ ಕಡತಗಳ ಚಲನವಲನ 
ನಿರ್ವಹಣೆ ಹಾಗೂ ಮುಕ್ತಾಯಗೊಳಿಸಿದ ಕಡತಗಳನ್ನು ದಾಖಲಾತಿ ವಿಭಾಗಕ್ಕೆ ಕಳುಹಿಸುವುದು 

ದಲಾಯತ್‌: ಕಡತ: ಟಪಾಲು ಇತ್ಯಾದಿಗಳನ್ನು ಇಲಾಖೆಯೊಳಗಿನ ಶಾಖೆಗಳಿಗೆ ಹಾಗೂ ಹೊರಗಿನ ಇಲಾಖೆಗಳಿಗೆ ತಲುಪಿಸುವುದು. 


(ಬ) ಕಾರ್ಯಗಳ ನಿರ್ವಹಣೆಗೆ ರೂಪಿಸಿರುವ ಸೂತಗಳು 


ಕರ್ನಾಟಕ ಸಚಿವಾಲಯ ಕಾರ್ಯವಿಧಾನ ಕೈಪಿಡಿ, ಕರ್ನಾಟಕ ಸರ್ಕಾರ (ವ್ಯವಹಾರ ಹಂಚಿಕೆ) ನಿಯಮಗಳು 1977, ಕರ್ನಾಟಕ ಸರ್ಕಾರ 


(ವ್ಯವಹಾರ ನಿರ್ವಹಣೆ) ನಿಯಮಗಳು 1977, ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1997 ಮತ್ತು ಅದರಡಿಯ 
ನಿಯಮಗಳಲ್ಲಿ ನಿಗಧಿ ಪಡಿಸಿರುವ ಕಾರ್ಯಗಳು ಮತ್ತು ಮಾನದಂಡಗಳನ್ನು ಅನುಸರಿಸುವುದು. 
(v) ಕಾರ್ಯಗಳನ್ನು ನೆರವೇರಿಸುವುದಕ್ಕಾಗಿ ಹೊಂದಿರುವ ಅಥವಾ ನಿಯಂತಣದಲ್ಲಿರುವ ಅಥವಾ ಉದ್ಯೋಗಿಗಳು ಬಳಸುವ ನಿಯಮಗಳು, 
ಅಧಿನಿಯಮಗಳು, ಅನುಸೂಚಿಗಳು, ಕೈಪಿಡಿಗಳು ಮತ್ತು ದಾಖಲೆಗಳು : 





ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 (Karnataka Land Revenue Act 1964) 





ಕರ್ನಾಟಕ ಭೂ ಕಂದಾಯ ನಿಯಮಗಳು 1964 (Karmataka Land Revenue Rules 1966) 





ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 (Karnataka Land Grant Rules 1969) 





ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1974 (Karnataka Land Reforms Act 1974) 





"mn |& |Y |W 


ಕರ್ನಾಟಕ ಭೂ ಸುಧಾರಣಾ ನಿಯಮಗಳು 1974 (Karnataka Land Reforms Rules 1974) 





ಕರ್ನಾಟಕ ಪ.ಜಾ. ಮತ್ತು ಪ.ಪಂ. (ಜಮೀನುಗಳ ಪರಭಾರೆ ನಿಷೇಧ) ಕಾಯ್ದೆ 1978 ಮತ್ತು ನಿಯಮಗಳು 
[Karnataka SCand ST (Prevention Of Transfer Of Certain Lands) Act 1978 and Rules] 





ಭೂ ಸ್ವಾಧೀನ ಕಾಯ್ದೆ 1894 (Land Acquisition Act 1894) 





ಭೂಸ್ವಾಧೀನ (ಕರ್ನಾಟಕ ತಿದ್ದುಪಡಿ) ಕಾಯ್ದೆ 1988 ಕರ್ನಾಟಕ ಕಾಯ್ದೆ ಸಂಖ್ಯೆ: 33/1991 
[Land Acauisition (Karnataka Amendment) Act 1988 Karnataka Act No.33/1991] 





ಕರ್ನಾಟಕ ಇನಾಂ ಮತ್ತು ಇನಾಂ ರದ್ದಿಯಾತಿ ಕಾಯ್ದೆ 1977 ಮತ್ತು ನಿಯಮಗಳು 1979 


(The Karnataka Inams and certain Inam Abolition Act 1977 and Rules 1979) 





10 


ಕರ್ನಾಟಕ ಸಾರ್ವಜನಿಕ ಆವರಣಗಳ (ಅನಧಿಕೃತ ಅಧಿಭೋಗದಾರರನ್ನು ಹೊರಹಾಕುವ)ಕಾಯ್ದೆ 1974 ಮತ್ತು ನಿಯಮಗಳು 1977 
[The Karnataka Public Premises (Eviction of Unauthorised Occupants) Act 1974 and Rules 1977] 





1] 


ನೋಂದಣಿ ಕಾಯ್ದೆ 1908 (Registration Act 1908) 





12 


ಭಾರತೀಯ ಪಾಲುದಾರಿಕೆ ಕಾಯ್ದೆ 1932 (Indian partnership Act 1932) 





13 


ಕರ್ನಾಟಕ ಮುದಾಂಕ ಕಾಯ್ದೆ 1957 (Karnataka Stamps Act 1957) 





14 


ಕರ್ನಾಟಕ ಮುದಾ೦ಕ ನಿಯಮಗಳು 1958 (Karnataka Stamps Rules 1958) 





15 


ಕರ್ನಾಟಕ ಮುದಾಂಕಗಳ (ದಸ್ತಾವೇಜುಗಳ ಅಪಮೌಲ್ಯಗಳ ತಡೆ) ನಿಯಮಗಳು 1977 


[Karnataka Stamps (Prevention of Under-valuation of Instruments) Rules 1977] 





16 


ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ ಕಾಯ್ದೆ 1976 ಮತ್ತು ನಿಯಮಗಳು 1979 
(Karnataka Appellate Tribunal Act 1976 and Rules 1979) 





17 


ಕರ್ನಾಟಕ ಬಾಡಿಗೆ ಕಾಯ್ದೆ 1999 (Karnataka Rent Act 1999) 





18 


ಕರ್ನಾಟಕ (ವೈಯಕ್ತಿಕ ಮತ್ತು ಇತರೆ) ಇನಾಂ ರದ್ದಿಯಾತಿ ಕಾಯ್ದೆ, 1954 ಮತ್ತು 1956 


[The Karnataka (Personal and Miscellaneous) Inam Abolition Act, 1954 and 1956] 





19 


ಕರ್ನಾಟಕ ವೈಯಕ್ತಿಕ ಮತ್ತು ಇತರೆ ಇನಾಂ ರದ್ದಿಯಾತಿ (ಪರಿಹಾರ ಬಾಂಡ್‌) ನಿಯಮಗಳು, 1959 


[The Karnataka Personal and Miscellaneous Inam Abolition (Compensation Bond) Rules, 1959.] 





20 


ಮೈಸೂರು (ಧಾರ್ಮಿಕ ಮತ್ತು ದತ್ತಿ) ಇನಾಂ ರದ್ದಿಯಾತಿ ಕಾಯ್ದೆ 1955 ಮತ್ತು ನಿಯಮಗಳು 1956 


[The Mysore (Religious and Charitable) Inam Abolition Act 1955 and Rules 1956.] 





21 








ಕರ್ನಾಟಕ (ಬೆಳಗಾವಿ ಮತ್ತು ಗುಲ್ಬರ್ಗಾ ಪದೇಶಗಳು) ಧಾರ್ಮಿಕ ದತ್ತಿ ಮತ್ತು ಇನಾಂ ರದ್ದಿಯಾತಿ ಕಾಯ್ದೆ,1973 
pr) ೨ 0 ದಂ 
[The Karnataka (Belgaum and Gulbarga Areas) Religious and Charitable Inams Abolition Act, 1973.] 








ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ೭೩೫ 


ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಗಳ ಕಾಯ್ದೆ 1997 
(The Karnataka Hindu Religious Institutions and Charitable Endowments Act 1997.) 
ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಗಳ ನಿಯಮಗಳು, 2002 


(The Karnataka Hindu Religious Institutions and Charitable Endowments Rules, 2002.) 


22 





23 





24 ನೈಸರ್ಗಿಕ ವಿಪತ್ತು ನಿರ್ವಹಣಾ ಪಾಧಿಕಾರ ಕಾಯ್ದೆ (Natural Disaster Management Authority Act) 

ವಿಷಾಹಾರ ವಸ್ತು ಕಾಯಿದೆ 1919 & ಕರ್ನಾಟಕ ವಿಷಾಹಾರ ವಸ್ತು ನಿಯಮಗಳು 1966 

(Poison Act 1919 and Karnataka Poison Rules-1966) 

ಕರ್ನಾಟಕ ಸರ್ಕಾರ (ವ್ಯವಹಾರಗಳ ನಿರ್ವಹಣೆ) ನಿಯಮಗಳು 1977 

[Karnataka Govt. (Transaction of Business) Rules 1977] 

27 | ಕರ್ನಾಟಕ ಆರ್ಥಿಕ ಸಂಹಿತೆ (ಕೆ.ಎಫ್‌.ಸಿ.) [Karnataka Finacial Code (K.F.C.)] 

28 | ಕರ್ನಾಟಕ ಖಜಾನೆ ಸಂಹಿತೆ (ಕೆ.ಟಿ.ಸಿ.) [Karmataka Treasury Code (K.T.C.)] 

29 | ಕರ್ನಾಟಕ ಆಯವ್ವಯ ಕೈಪಿಡಿ (Kamataka Budget Manual) 

30 | ಸಾದಿಲ್ವಾರು ವೆಚ್ಚಗಳ ಕೈಪಿಡಿ [Manual Contingency Expenditure (MCE)] 

ಸರ್ಕಾರಿ ನೌಕರರ ಸೇವೆಗಳಿಗೆ ಸಂಬಂಧಿಸಿದ ಕಾಯ್ದೆ ಮತ್ತು ನಿಯಮಗಳು: 

Act and Rules relating to the service matter of Government Employees. 

ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು (The Karnataka Civil Service Rules) 

ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾವಧಿ) ನಿಯಮಗಳು [K.C.S (Probationary) Rules] 

ಕರ್ನಾಟಕ ನಾಗರೀಕ ಸೇವಾ (ಕಾಲಬದ್ದ ಮುಂಬಡ್ತಿ) ನಿಯಮಗಳು [K.C.S.(Time Bound Advancement) Rules] 

31 | ಕರ್ನಾಟಕ ನಾಗರೀಕ ಸೇವಾ (ಸ್ತಗಿತ ವೇತನ ಬಡಿಗಳ) ನಿಯಮಗಳು K.೦.S. (Stagnation of Increment) Rules 

ಕರ್ನಾಟಕ ನಾಗರೀಕ ಸೇವಾ (ಜ್ವೇಷ್ಟತಾ) ನಿಯಮಗಳು K.೦.S. (Seniority) Rules 

ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತಣ ಮತು ಮೇಲ್ಮನವಿ) ನಿಯಮಗಳು 1957 

Karnataka Civil Services (Classification Control & Appeal) Rules 1957 

ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಗಳು 1966 (Karnataka Civil Service (Conduct) Rules 1966) 

ಕರ್ನಾಟಕ ಸರ್ಕಾರಿ ನೌಕರರ(ವೈದ್ಧ್ದಕೀಯ ಹಾಜರಾತಿ) ನಿಯಮಗಳು 1963 (K.G.S. (Medical Attendance) Rules 1963) 

(vi) ಹೊಂದಿರುವ ಅಥವಾ ನಿಯಂತಣದಲ್ಲಿರುವ ದಾಸ್ತಾವೇಜುಗಳ ಪವರ್ಗಗಳ ವಿವರ ಪಟ್ಟಿ; 

1. ಇದೇ ಉಪ ನಿಯಮದ ಅಂಶ (೪) ರಲ್ಲಿ ಸೂಚಿಸಿರುವ ಎಲ್ಲಾ ದಾಸ್ತಾವೇಜುಗಳು ಕಂದಾಯ ಇಲಾಖೆಯ ಪರಿಶೀಲನೆಗೆ ಲಭ್ಯವಿರುತ್ತದೆ. 

2. ಇಲಾಖೆಯಲ್ಲಿ ಈ ಹಿಂದೆ ನಿರ್ವಹಿಸಿ ಮುಕ್ತಾಯಗೊಂಡಂತಹ ಪಮುಖ ಕಡತಗಳು ದಾಖಲಾತಿ ಶಾಖೆಯಲ್ಲಿ ಲಭ್ಯವಿರುತ್ತದೆ. 

(i) ಕಾರ್ಯನೀತಿ ರಚನೆ ಅಥವಾ ಅದರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ 

ಪಾತಿನಿಧ್ಯವಿರುವಂತೆ ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರಗಳು: 

1. ಕಾರ್ಯನೀತಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಗತ್ಯವಿರುವಂತಹ ಪಕರಣಗಳಲ್ಲಿ ಕಾರ್ಯನೀತಿ ಅಂತಿಮಗೊಳಿಸುವ 
ಮುನ್ನವೇ ಅಂತಹ ಸಮಾಲೋಚನೆಯನ್ನು ಪಡೆಯಲಾಗುವುದು. 

2. ಹೊಸ ನಿಯಮಗಳನ್ನು ಜಾರಿಗೆ ತರುವ ಮುನ್ನ ಹಾಗೂ ಜಾರಿಯಲ್ಲಿರುವ ನಿಯಮ: ಜ್ಯೇಷ್ಠತಾ ಪಟ್ಟಿಗಳಿಗೆ ತಿದ್ದುಪಡಿ: ಸೇರ್ಪಡೆ ಮಾಡುವ ಮುನ್ನ 
ಬಾಧಿಸಲ್ಪಡಬಹುದಾದ ವ್ಯಕ್ತಿಗಳಿಂದ ಆಕ್ಷೇಪಣೆ/ಸಲಹೆಗಳನ್ನು ಆಹ್ವಾನಿಸಿ, ಪರಿಶೀಲಿಸಿ ಅಂತಿಮ ಆದೇಶವನ್ನು ಹೊರಡಿಸಲಾಗುವುದು. 

(Vii) ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಇತರ ನಿಕಾಯಗಳು ಅದರ ಭಾಗವಾಗಿ ಅಥವಾ ಅದರ ಸಲಹೆ ಉದ್ದೇಶಕ್ಕಾಗಿ ರಚಿತವಾದ 

ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ ಪರಿಷತ್ತುಗಳ, ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ 

ಮುಕ್ತವಾಗಿರುತ್ತದೆಯೇ ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರೆಯುತ್ತವೆಯೆ ಎಂಬುದರ ವಿವರಣೆ: 

ಯಾವುದೂ ಇಲ್ಲಾ 

(ix) ಮತ್ತು (0 ಕಂದಾಯ ಇಲಾಖೆಯ ಅಧಿಕಾರಿಗಳ ಮತ್ತು ನೌಕರರ ನಿರ್ದೇಶಿಕೆ ಮತ್ತು ಅದರ ವಿನಿಯಮಗಳಲ್ಲಿ ಉಪಬಂಧಿಸಿರುವಂತೆ ಪರಿಹಾರದ 

ವ್ಯವಸ್ಥೆಯೂ ಸೇರಿದಂತೆ ಅದರ ಪತಿಯೊಬ್ಬ ಅಧಿಕಾರಿ ಮತ್ತು ನೌಕರರು ಪಡೆಯುವ ತಿ೦ಗಳ ಗೌರವಧನ : ಸ೦ಬಳ 

ಸರ್ಕಾರದ ಪಧಾನ ಕಾರ್ಯದರ್ಶಿ / ಕಾರ್ಯದರ್ಶಿ. 





25 





26 










































































ಕ್ರ ಹೆಸರು ಮತ್ತು ಪದನಾಮ ವೇತನ ಶ್ರೇಣಿ / ವೇತನ ದೂರವಾಣಿ ಸಂಖ್ಯೆ 

ಸಂ. | ಶ್ರೀ/ಶ್ರೀಮತಿ (ರೂ.ಗಳಲ್ಲಿ) 

1 ಅಶೋಕ್‌ಕುಮಾರ್‌ ಸಿ.ಮನೋಲಿ 22400-24500 22252731 
ಸರ್ಕಾರದ ಪಧಾನ ಕಾರ್ಯದರ್ಶಿ 74180/- 

2 ಕೆ.ಎಸ್‌.ಪ್ರಭಾಕರ 22400-24500 22250873 
ಸರ್ಕಾರದ ಕಾರ್ಯದರ್ಶಿ (ವಿಪತ್ತು ನಿರ್ವಹಣೆ) 1,06,155/- 
















































































೭೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ಭಾಗ - ೪ಎ 
ಸರ್ಕಾರದ ಉಪ ಕಾರ್ಯದರ್ಶಿಗಳು 
1 ಗೀತಾ ರಮೇಶ್‌ 20025-28275 22250127 
ಸರ್ಕಾರದ ಉಪ ಕಾರ್ಯದರ್ಶಿ 51549/- 
(ಭೂ ಮಂಜೂರಾತಿ, ಭೂ ಕಂದಾಯ & ಸೇವೆಗಳು) 
2 ಎಲ್‌.ಷಣ್ಮುಖ 20025-28275 22251633 
ಸರ್ಕಾರದ ಉಪ ಕಾರ್ಯದರ್ಶಿ 40401/- 
(ಭೂ ಸುಧಾರಣೆ, ಭೂ ಸುಧಾರಣಾ ಕೋಶ ೩ 
ಮುಜರಾಯಿ) 
3 ಎಂ. ವೆಂಕಟರಸಪ್ಪ 20025-28275 22253713 
ಸರ್ಕಾರದ ಉಪ ಕಾರ್ಯದರ್ಶಿ 39450/- 
(ನೋ.ಮು/ಸಮನ್ನಯೆಎಟಿ ವಿಶೇಷ ಕೋಶ) 
4 ಎಂ.ಎಸ್‌. ದೇಸಾಯಿ 20025-28275 22261314 
ಸರ್ಕಾರದ ಉಪಕಾರ್ಯದರ್ಶಿ 39450/- 
(ವಿಪತ್ತು ನಿರ್ವಹಣೆ) 
5 -ಖಾಲಿ- 20025-28275 22353945 
ಸರ್ಕಾರದ ಉಪ ಕಾರ್ಯದರ್ಶಿ (ಭೂ ಸ್ವಾಧೀನ, 
ಪುನರ್ವಸತಿ & ಭೂಮಾ ಭೂ ದಾಖಲೆ) 
ಪ್ರಧಾನ ಕಾರ್ಯದರ್ಶಿಯವರ ಸಿಬ್ಬಂದಿ ವರ್ಗ : 
1. ಶಾಂತಮ್ಮ 14050-25050 22252731 
ಆಪ್ಪ ಕಾರ್ಯದರ್ಶಿ 30100 
pS ಬಿ.ಎಸ್‌.ಶ್ರೀನಿವಾಸ್‌ 11400-21600 -do- 
ಪತ್ರಾಂಕಿತ ಆಪ್ತ ಸಹಾಯಕರು 30350/- 
3. ಟಿ.ಹೆಚ್‌.ಮಹಾದೇವ್‌ 8000-14800 -do- 
ಶೀಘಲಿಪಿಗಾರರು 15750/- 
4. | ಎಂ.ಆರ್‌.ಲಕ್ಷ್ಮಿದೇವಿ 8000-14800 -do- 
ಸಹಾಯಕರು 15650 
5. ಎಸ್‌.ನಾರಾಯಣ 5800-10500 -do- 
ಚಾಲಕರು 8000 
6. ———— 4800-7275 -do- 
ದಲಾಯತ್‌-1 
7. ಹೊನ್ನಪ್ಪ 4800-7275 -do- 
ದಲಾಯತ್‌-2 8600 
ಕಾರ್ಯದರ್ಶಿಯವರ ಸಿಬ್ಬಂದಿ ವರ್ಗ : (ನೋಂದಣಿ ಮತ್ತು ಮುದ್ರಾಂಕ/ಮುಜರಾಯಿ/ವಿಪತ್ತು ನಿರ್ವಹಣೆ) 
1. ಕೆ.ಎಂ.ಸರಸ್ವತಿ 11400-21600 22353980 
ಪತ್ರಾಂಕಿತ ಆಪ್ತ ಸಹಾಯಕರು 31025/- 
2 ಎಸ್‌. ಪ್ರಫುಲಕುಮಾರಿ 8000-14800 -do- 
ಶೀಘಲಿಪಿಗಾರರು 16123/- 
3. ———— 7275-13350 -do- 
ಕಿರಿಯ ಸಹಾಯಕರು 
4. ———— 5800-10500 -do- 
ಚಾಲಕರು 
5. ———— 4800-7275 -do- 
ದಲಾಯತ್‌-1 
6. ———— 4800-7275 -do- 








ದಲಾಯತ್‌-2 














೭೩೭ 










































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ 
ಉಪಕಾರ್ಯದರ್ಶಿ (ನೋ.ಮು/ಸಮನ್ವಯ/ಕೆಎಟಿ/ವಿಶೇಷ ಕೋಶ) ಯವರ ಸಿಬ್ಬಂದಿ ವರ್ಗ 
1. ವಿ.ಎಸ್‌.ಉಮಾದೇವಿ 8000-14800 22253713 
ಶೀಘಲಿಪಿಗಾರರು 23489/- 
2 ಜಿ.ಪ್ರಕಾಶ್‌ 5800-10500 -do- 
ಕಿರಿಯ ಸಹಾಯಕರು 13754/- 
3. ———— 4800-7275 -do- 
ದಲಾಯತ್‌ 
ಉಪಕಾರ್ಯದರ್ಶಿ (ಭೂ ಮಂಜೂರಾತಿ / ಭೂ ಕಂದಾಯ/ ಸೇವೆಗಳು) ಯವರ ಸಿಬ್ಬಂದಿ ವರ್ಗ 
1. ವಿ. ಭಾಗ್ಯಲಕ್ಷ್ಮಿ 8000-14800 22250127 
ಶೀಘಲಿಪಿಗಾರರು 17104/- 
2, ಶಿವಪುತ್ರಪ್ಪಬಿ.ಅಡಪದ 5800-10500 -do- 
ಕಿರಿಯ ಸಹಾಯಕರು 15200/- 
3. [| ಧಾರಾಧಾರಾದಾರಾವರರ 4800-7275 -do- 
ದಲಾಯತ್‌ 
ಉಪಕಾರ್ಯದರ್ಶಿ (ಭೂ ಸುಧಾರಣೆ , ಮುಜರಾಯಿ & ಭೂ ಸುಧಾರಣಾ ಕೋಶ) ಯವರ ಸಿಬ್ಬಂದಿ ವರ್ಗ 
1. ಮಂಜುಳ.ಜಿ 8000-14800 22251633 
ಶೀಘಲಿಪಿಗಾರರು 16939/- 
2. ಜಿ.ಆರ್‌. ಮಂಜಪ್ಪ 5800-10500 -do- 
ಕಿರಿಯ ಸಹಾಯಕರು 11301/- 
3. ಗೋರ್ಷಮ್‌ ಕನಕರಾಜು 4800-7275 -do- 
ದಲಾಯತ್‌ 11779/- 
ಉಪಕಾರ್ಯದರ್ಶಿ (ಭೂಸ್ವಾಧೀನ / ಪುನರ್ವಸತಿ/ ಭೂ ಮಾ.ಭೂದಾಖಲೆ) ಯವರ ಸಿಬ್ಬಂದಿ ವರ್ಗ 
1. ಉಮಾದೇವಿ 8000-14800 222353945 
ಶೀಘಲಿಪಿಗಾರರು 11100/- 
2 ಜಿ.ಹೇಮಂತ್‌ ಕುಮಾರ್‌ 5800-10500 -do- 
ಕಿರಿಯ ಸಹಾಯಕರು 11301/- 
3. |—————— 4800-7275 -do- 
ದಲಾಯತ್‌ 
ಉಪಕಾರ್ಯದರ್ಶಿ (ವಿಪತ್ತು ನಿರ್ವಹಣೆ) ಯವರ ಸಿಬ್ಬಂದಿ ವರ್ಗ 
1. ಮಾಲಾ.ಬಿ.ಆರ್‌ 8000-14800 22261314 
ಶೀಘಲಿಪಿಗಾರರು 15725/- 
2. ———— 5800-10500 -do- 
ಕಿರಿಯ ಸಹಾಯಕರು 
3. ಮುನೇಗೌಡ, ದಲಾಯತ್‌ 4800-7275 -do- 
12005/- 
ಭೂಸ್ವಾಧೀನ 
1. ಎಂ.ನಾಗರತ್ನಮ್ಮ 14050-25050 22032377 
ಸರ್ಕಾರದ ಅಧೀನ ಕಾರ್ಯದರ್ಶಿ 30750/- 
pA ರಮೇಶ್‌.ಕೆ 11400-21600 22032086 








ಶಾಖಾಧಿಕಾರಿ (ಭೂ ಸ್ವಾ-1) 








30750/- 







































































೭೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ಭಾಗ - ೪ಎ 

3. ಕೃಷ್ಣಪ್ಪ 10000-18150 -do- 
ಹಿರಿಯ ಸಹಾಯಕರು 20469/- 

4. ಕೆ ಎಸ್‌.ಮಹಾಲಕ್ಷ್ಮಿ 8000-14800 -do- 
ಶೀಘಲಿಪಿಗಾರರು 14500/- 

ಪ ಎಸ್‌.ಬಸವರಾಜ್‌ 8000-14800 -do- 
ಸಹಾಯಕರು-01 17045/- 

6. ರಾಮಚಂದ್ರಪ 8000-14800 -do- 
ಸಹಾಯಕರು-2 10345/- 

7: ಎಲ್‌. ಇಂಧುಮತಿ 5800-10500 -do- 
ಕಿರಿಯ ಸಹಾಯಕರು 11900/- 

8. ———— 4800-7275 -do- 
ದಲಾಯತ್‌ 

9. ಎಂ.ಗಂಗಪ್ಪ 11400-21800 22032517 
ಡೆಸ್ಕ್‌ ಆಫೀಸರ್‌ (ಎಲ್‌ಎಕ್ಕೂ-3) 20963/- 

10. | ಆರ್‌.ಶಿವಕುಮಾರ್‌ 10000-18150 -do- 
ಹಿರಿಯ ಸಹಾಯಕರು 20569/- 

IL |-—— 8000-14800 -do- 
ಶೀಘಲಿಪಿಗಾರರು 

12. | ರಾಘವೇಂದ್ರ.ಎಂ. 5800-10500 -do- 
ಕಿರಿಯ ಸಹಾಯಕರು 11981/- 

13. | ಎಸ್‌.ಜಲದೇವಿ 8000-14800 -do- 
ಸಹಾಯಕರು 15213/- 

14. |-—— 8000-14800 -do- 
ಸಹಾಯಕರು 

15. | -—— 4800-7275 -do- 
ದಲಾಯತ್‌ 

ಭೂಸ್ವಾಧೀನ (ಕಾನೂನು ಕೋಶ)(ಭೂಸ್ನಾಧೀನ ಪ್ರಕರಣಗಳು) 

1; ಆನಂದ್‌ ರಾಜ್‌ 11400-21600 22032381 
ಶಾಖಾಧಿಕಾರಿ 23863/- 

2. ಡಿ.ಪ್ರೇಮ 10000-18150 -do- 
ಹಿರಿಯ ಸಹಾಯಕರು 23913/- 

3. ರಾಮಚಂದ್ರ 8000-14800 -do- 
ಸಹಾಯಕರು 19200/- 

4. ಚಿಕ್ಕರಂಗೇಗೌಡ 10000-18150 -do- 
ಹಿರಿಯ ಸಹಾಯಕರು 22644/- 

ವಿ ನಾಗರತ್ನಮ್ಮಜಿ 8000-14800 -do- 
ಸಹಾಯಕರು 16345/- 

6. ಲೋಲಾಕ್ಷಮ್ಮಆರ್‌. 7275-13350 -do- 
ಹಿರಿಯ ಬೆರಳಚ್ಚುಗಾರರು 20015/- 

ಗ ಸಚ್ಚಿದಾನಂದಮೂರ್ತಿ.ಹೆಚ್‌.ಎ. 5800-10500 -do- 
ಕಿರಿಯ ಸಹಾಯಕರು 11301/- 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ 


೭೩೯ 





ಭೂಸ್ವಾಧೀನ ಮತ್ತು ಪುನರ್ವಸತಿ 
















































































1, ಎಂ.ವೆ೦ಕಟೇಶ ಮೂರ್ತಿ 14050-25050 22032085 
ಸರ್ಕಾರದ ಅಧೀನ ಕಾರ್ಯದರ್ಶಿ 30000/- 

ತ ಸಿ.ಎಸ್‌.ಗೀತಮ್ಮ 11400-21600 22032086 
ಶಾಖಾಧಿಕಾರಿ (ಭೂ ಸ್ನಾ-2) 23963/- 

3. ಟಿ.ಕೃಷ್ಣಯ್ಯ 10000-18150 -do- 
ಹಿರಿಯ ಸಹಾಯಕರು 22100/- 

4. ಸಿ.ಅರುಂಧತಿ 8000-14800 -do- 
ಶೀಘಲಿಪಿಗಾರರು 25381/- 

5. ಕೆ.ನಾಗರಾಜ 8000-14800 -do- 
ಸಹಾಯಕರು-01 17161/- 

6. ಎಸ್‌.ರಾಜೇಶ್‌ 8000-14800 -do- 
ಸಹಾಯಕರು-2 15213/- 

ಗ್ಗ ಜೆ.ಪಂಡರಿಬಾಯಿ 5800-10500 -do- 
ಬೆರಳಚ್ಚುಗಾರರು 23369/- 

ಥ್ರ ಸಂ | ಧಾರರದಾರದಾರದರರದ 5800-10500 -do- 
ಕಿರಿಯ ಸಹಾಯಕರು 

9. [—————— 4800-7275 -do- 
ದಲಾಯತ್‌ 

10. ಹೆಚ್‌.ಎಸ್‌.ಭಾಗ್ಯಲಕ್ಷ್ಮಿ 11400-21800 22032517 
ಶಾಖಾಧಿಕಾರಿ (ಪುನರ್ವಸತಿ) 30000/- 

11, ಎಲ್‌.ಗಾಯತ್ರಿ 10000-18150 -do- 
ಹಿರಿಯ ಸಹಾಯಕರು 22000/- 

12. ರತ್ನಮೃ ಎಸ್‌.ಎಲ್‌ 8000-14800 -do- 
ಸಹಾಯಕರು-। 17000/- 

13. ಜಯಂತಿ.ಎಂ.ಬಿ. 8000-14800 -do- 
ಸಹಾಯಕರು-2 14950/- 

140 J—————————-— 5800-10500 -do- 
ಕಿರಿಯ ಸಹಾಯಕರು 

15. ದಾರರ 4800-7275 -do- 
ದಲಾಯತ್‌ 

ಭೂ ಮಂಜೂರಾತಿ 

1. ಇ. ಈಶ್ವರನಾಯಕ್‌ 14050-25050 22032531 
ಸರ್ಕಾರದ ಅಧೀನ ಕಾರ್ಯದರ್ಶಿ 28575/- 
(ಭೂ.ಮಂ.1೩2) 

ತ್ರ ಸಿ.ಹೆಚ್‌.ಶಿವಕುಮಾರ್‌ 11400-21600 22032050 
ಶಾಖಾಧಿಕಾರಿ (ಭೂ ಮಂ.) 25131/- 

3. ನಾರಾಯಣ 10000-18150 - do- 
ಹಿರಿಯ ಸಹಾಯಕರು 23988/- 

4. ಎಂ.ರೂಪ 8000-14800 -do- 
ಶೀಘಲಿಪಿಗಾರರು 16864/- 

5. ಗುರುಬಸಿರೆಡ್ಡಿ.ವೈ 8000-14800 -do- 
ಸಹಾಯಕರು-01 19456/- 










































































೭೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ಭಾಗ - ೪ಎ 

6. ಶ್ರೀಧರ್‌ಮೂರ್ತಿ 8000-14800 22032050 
ಸಹಾಯಕರು 15213/- 

7, ಜಯಪ್ರಕಾಶ್‌.ಬಿ 8000-14800 -do- 
ಸಹಾಯಕರು-2 16345/- 

8. ಎಸ್‌.ಆರ್‌.ರೇಣುಕ 5800-10500 -do- 
ಕಿರಿಯ ಸಹಾಯಕರು 11301/- 

0.೨೧೧ —————-— 5800-10500 -do- 
ಬೆರಳಚ್ಚುಗಾರರು 

10. ಸಿ.ಮುನಿಯಪ್ಪ 3800-7275 -do- 
ದಲಾಯತ್‌ 12005/- 

11, ಎಲ್‌.ಕೃಷ್ಣಪ್ಪ 11400-21600 22032049 
ಪೀಠಾಧಿಕಾರಿ (ಭೂಮಂ.2) 23863/- 

12. ವಿ.ಎಸ್‌.ಶಿವರತ್ನಮ್ಮ 10000-18150 -do- 
ಹಿರಿಯ ಸಹಾಯಕರು 23389/- 

13. ಇಂದಕುಮಾರ್‌ 8000-14800 -do- 
ಸಹಾಯಕರು-1 16754/- 

14. ಹೆಚ್‌.ವಿಜಯಕುಮಾರಿ 5800-10500 -do- 
ಕಿರಿಯ ಸಹಾಯಕರು 17569/- 

15. ———— 5800-10500 -do- 
ಬೆರಳಚ್ಚುಗಾರರು 

16. ಪಿ.ಸುಶೀಲಮ್ಮ 4800-7275 -do- 
ದಲಾಯತ್‌ 10419/- 

17. ಹೆಚ್‌.ಜೆ. ಲಕ್ಷ್ಮೀನಾರಾಯಣ 14050-25050 22032078 
ಸರ್ಕಾರದ ಅಧೀನ ಕಾರ್ಯದರ್ಶಿ 30750/- 
(ಭೂ.ಮಂ.3) 

18, ಲಕ್ಷ್ಮಿ 11400-21600 22032051 
ಶಾಖಾಧಿಕಾರಿ (ಭೂ.ಮಂ.3) 25231/- 

19. ಎಸ್‌.ಎಲ್‌.ಚಂದಶೇಖರ್‌ 10000-18150 -do- 
ಹಿರಿಯ ಸಹಾಯಕರು 22100/- 

20. ದೊಡ್ಡಗಂಗಮ್ಮ 8000-14800 -do- 
ಸಹಾಯಕರು-1 11585/- 

21. ———— 8000-14800 -do- 
ಸಹಾಯಕರು-2 

22. ಎನ್‌.ಕನಕವಲ್ಲಿ 7275-13350 -do- 
ಹಿರಿಯ ಬೆರಳಚ್ಚುಗಾರರು 22265/- 

23. ———— 5800-10500 -do- 
ಕಿರಿಯ ಸಹಾಯಕರು 

24. ದಾರರ 4800-7275 
ದಲಾಯತ್‌ 

ಸಮನ್ವಯ 

1. ಹೆಚ್‌.ಜೆ.ಲಕ್ಷ್ಮೀನಾರಾಯಣ 14050-25050 22032078 
ಸರ್ಕಾರದ ಅಧೀನ ಕಾರ್ಯದರ್ಶಿ 30750/- 

ಶಿ ಮಲ್ಲಿಕಾರ್ಜುನ 11400-21600 22032077 
ಶಾಖಾಧಿಕಾರಿ 23863/- 




















೭೪೧ 







































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ 
3. ———— 10000-18150 22032077 
ಹಿರಿಯ ಸಹಾಯಕರು 
4. ———— 8000-14800 -do- 
ಶೀಘಲಿಪಿಗಾರರು 
೨. ———— 8000-14800 -do- 
ಸಹಾಯಕರು-। 
6. ಬಿ.ವಿ. ವಿರೂಪಾಕ್ಷ 8000-14800 -do- 
ಸಹಾಯಕರು-2 16000/- 
pA ತಿಮ್ಮರಾಯಪ್ಪ 5800-10500 -do- 
ಕಿರಿಯ ಸಹಾಯಕರು-1 13409/- 
8. ———— 5800-10500 -do- 
ಬೆರಳಚ್ಚುಗಾರರು 
9 |————— 4800-7275 -do- 
ದಲಾಯತ್‌ 
ಸ್ವೀಕೃತಿ ಮತ್ತು ರವಾನೆ 
1. ರೇಣುಕಾ.ಎಸ್‌ 11400-21600 22032072 
ಶಾಖಾಧಿಕಾರಿ 30750/- 
2. ರಾಜು ಎಸ್‌.ಕಡಕೋಳ್‌ 8000-14800 -do- 
ಸಹಾಯಕರು 16353/- 
3. |—— 5800-10500 -do- 
ಕಿರಿಯ ಸಹಾಯಕರು-1 
4. ———— 5800-10500 -do- 
ಕಿರಿಯ ಸಹಾಯಕರು-2 
5 | ದಾರರ 5800-10500 -do- 
ಕಿರಿಯ ಸಹಾಯಕರು-3 
6. ———— 5800-10500 -do- 
ಕಿರಿಯ ಸಹಾಯಕರು-4 
7. ಗಂಗತಿರುಮಲಯ್ಯ 4800-7275 -do- 
ದಲಾಯತ್‌-1 16645/- 
8. ಈರಪಾತಯ್ಯ 4800-7275 -do- 
ದಲಾಯತ್‌-2 16595/- 
9. ಎನ್‌.ವಿ.ರಾಜು 4800-7275 -do- 
ದಲಾಯತ್‌33 14755/- 
10. ——— 4800-7275 -do- 
ದಲಾಯತ್‌-4 
ವಿಶೇಷ ಕೋಶ 
1, ಜಿ.ಎಸ್‌.ಗುರುಸಿದ್ದಯ್ಯ 14050-25050 22032691 
ಸರ್ಕಾರದ ಅಧೀನ ಕಾರ್ಯದರ್ಶಿ 30750/- 
2; ಟಿ.ರಾಜು 10000-18150 - do- 
ಹಿರಿಯ ಸಹಾಯಕರು 30075/- 
ತಂ ಧಾರಾದರರಾರರ 
ಸಹಾಯಕರು 
4 | ಧಾರರರಡ 8000-14800 -do- 








ಕಿರಿಯ ಸಹಾಯಕರು-1 













































































೭೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, 
5. ———— 5800-10500 -do- 
ಬೆರಳಚ್ಚುಗಾರರು 
6. ———— 4800-7275 -do- 
ದಲಾಯತ್‌ 
ಕೆ.ಎ.ಟಿ. & ಹೆಚ್‌.ಆರ್‌.ಸಿ. 
1. ರಾಮಚಂದ್ರಯ್ಯ 14050-25050 22032805 
ಸರ್ಕಾರದ ಅಧೀನ ಕಾರ್ಯದರ್ಶಿ 29300/- 
2 ಎಸ್‌.ನಾಗರಾಜಪ್ಪ 11400-21600 22032392 
ಶಾಖಾಧಿಕಾರಿ 25766/- 
3. ಅಶೋಕ್‌ ಜಾಗೀರ್‌ದಾರ್‌.ಜೆ.ಕೆ. 10000-18150 -do- 
ಹಿರಿಯ ಸಹಾಯಕರು 20000/- 
4. ರೇವಪ್ಪ ಎಂ.ಪಾಟೀಲ್‌ 8000-14800 -do- 
ಶೀಘಲಿಪಿಗಾರರು 21173/- 
೨: ಎಸ್‌.ರವಿಕುಮಾರ್‌ 8000-14800 -do- 
ಸಹಾಯಕರು-। 15750/- 
6.0೧೯ || ಧಾರರದಾರದಾರದ 8000-14800 -do- 
ಸಹಾಯಕರು-2 
ಗ್ರ ವಿ.ಪುಟ್ಟರಾಜು 5800-10500 -do- 
ಬೆರಳಚ್ಚುಗಾರರು 27990/- 
8. ಎಂ.ಬಸವರಾಜ 5800-10500 -do- 
ಕಿರಿಯ ಸಹಾಯಕರು 11300/- 
9. ಎಲ್‌.ಸಿ.ಗಂಗಾಧರಯ್ಯ 4800-7275 -do- 
ದಲಾಯತ್‌ 13319/- 
ಸೇವೆಗಳು 
1. ಲೀಲಾವತಿ.ಆರ್‌ 14050-25050 22032332 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇ-1) 30750/- 
2; ಕಲಾವತಿ.ಎಸ್‌.ವಿ. 11400-21600 22032069 
ಶಾಖಾಧಿಕಾರಿ 22050/- 
ತಂ | ಧಾರರಾರಾರರ 10000-18150 - do- 
ಹಿರಿಯ ಸಹಾಯಕರು 
4. ಬಿ.ಆರ್‌.ಸುಜಯ 8000-14800 -do- 
ಶೀಘಲಿಪಿಗಾರರು 16864/- 
ಎ ಕೆ.ಆರ್‌.ಗೀತಾಬಾಲಿ 8000-14800 -do- 
ಸಹಾಯಕರು-1 19600/- 
6. ಪಕಾಶ್‌.ಹೆಚ್‌.ಎನ್‌ 8000-14800 -do- 
ಸಹಾಯಕರು-2 15213/- 
7, ಉಮೇಶ್‌ ಅಮ್ಮಣಗಿ 5800-10500 -do- 
ಕಿರಿಯ ಸಹಾಯಕರು 11301/- 
ಥ್ರ | ಧಾರದಾರತಾರಾರಾಕಾದ 5800-10500 -do- 
ಬೆರಳಚ್ಚುಗಾರರು 
9. ವೆಂಕಟಮ್ಮ 3800-7275 -do- 
ದಲಾಯತ್‌ 16595/- 



















































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ೭೪೩ 

10. ಬಾಲಕೃಷ್ಣಯ್ಯಎಸ್‌ 14050-25050 22258166 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇ-2) 30025/- 

1], ಎಸ್‌.ಎಂ.ಆನಂದಪ್ಪ 11400-21600 22032074 
ಶಾಖಾಧಿಕಾರಿ 28575/- 

12. ಡಿ.ಎಸ್‌.ವಿಜಯ 10000-18150 -do- 
ಹಿರಿಯ ಸಹಾಯಕರು 20584/- 

13. ಶ್ರೀಲತಾ.ಹೆಚ್‌.ಟಿ. 8000-14800 -do- 
ಸಹಾಯಕರು-1 16854/- 

14. ಸಂತೋಷ್‌ ಕುಮಾರ್‌ 8000-14800 -do- 
ಸಹಾಯಕರು-2 15613/- 

15. ಹೆಚ್‌.ಆರ್‌.ಪ್ರದೀಪ್‌ 5800-10500 -do- 
ಕಿರಿಯ ಸಹಾಯಕರು 10500/- 

16. ದಾರರ 5800-10500 -do- 
ಬೆರಳಚ್ಚುಗಾರರು 

17 | —— 3800-7275 -do- 
ದಲಾಯತ್‌ 

18. ಸಿದ್ಧರಂಗಯ್ಯಜಿ 14050-25050 22032201 
ಸರ್ಕಾರದ ಅಧೀನ ಕಾರ್ಯದರ್ಶಿ 30150/- 
(ಸೇವೆಗಳು-3) 

19. ಟಿ.ನಾರಾಯಣಪ್ಪ 11400-21600 22032490 
ಶಾಖಾಧಿಕಾರಿ 23863/- 

20. ———— 10000-18150 -do- 
ಹಿರಿಯ ಸಹಾಯಕರು 

21; ಪಾರ್ವತಮ್ಮವಿ 8000-14800 -do- 
ಶೀಘಲಿಪಿಗಾರರು 25966/- 

22. ಎಂ.ಕುಮಾರ್‌ 8000-14800 -do- 
ಸಹಾಯಕರು-1 18990/- 

23. ಸೋಮಲಿಂಗಪ್ಪ.ಜಿ.ಹಲಗಿ 8000-14800 -do- 
ಸಹಾಯಕರು-2 15213/- 

24. ಶಿವನಾಗಮ್ಮ 5800-10500 -do- 
ಕಿರಿಯ ಸಹಾಯಕರು 11774/- 

25. |——— 5800-10500 -do- 
ಬೆರಳಚ್ಚುಗಾರರು 

26. ವೆಂಕಟಪ್ಪ 5800-7275 -do- 
ದಲಾಯತ್‌ 11219/- 

ಭೂ ಸುಧಾರಣೆ 

1, ಟಿ.ಎನ್‌.ನಾರಾಯಣಗೌಡ 14050-25050 22032269 
ಸರ್ಕಾರದ ಅಧೀನ ಕಾರ್ಯದರ್ಶಿ 30750/- 

ಡಿ ಬಿ.ಎಂ.ದಾಕ್ಷಾಯಣಮ್ಮ 11400-21600 22032044 
ಶಾಖಾಧಿಕಾರಿ 25231/- 

3. ರಾಜಮ್ಮ 10000-18150 -do- 
ಹಿರಿಯ ಸಹಾಯಕರು 26550/- 

4. ಎಂ.ಡಿ.ಸದಾಶಿವಯ್ಯ 10000-18150 -do- 
ಹಿರಿಯ ಶೀಘಲಿಪಿಗಾರರು 29900/- 




















೭೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ 






























































ಕಿರಿಯ ಸಹಾಯಕರು 











11981/- 





5. ಮಹದೇವ.ಎಸ್‌. 8000-14800 22032044 
ಸಹಾಯಕರು-1 16420/- 

6. ಸಂಗೀತ.ಕೆ 8000-14800 -do- 
ಸಹಾಯಕರು-2 15213/- 

7, ಶೀತಲ್‌ ಕುಮಾರ್‌ 5800-10500 -do- 
ಕಿರಿಯ ಸಹಾಯಕರು 11330/- 

8. ———— 5800-10500 -do- 
ಬೆರಳಚ್ಚುಗಾರರು 

9. ———— 4800-7275 -do- 
ದಲಾಯತ್‌ 

10. ಮೀನಾ ಕಿಶೋರಿ 7275-13350 22032269 
ಅಂಕಿ-ಅಂಶಗಳ ನಿರೀಕ್ಷಕರು 10803/- 

ಭೂ ಸುಧಾರಣೆ ಕೋಶ ೩ ಭೂ ಕಂದಾಯ 

1. ವಿ. ಶ್ರೀರಾಮರೆಡ್ಡಿ 14050-25050 22032269 
ಸರ್ಕಾರದ ಅಧೀನ ಕಾರ್ಯದರ್ಶಿ 30750/- 
(ಎಲ್‌.ಆರ್‌.ಸಿ.) 

ಶತ ಎನ್‌.ಪುಷ್ಪ 11400-21600 22032044 
ಶಾಖಾಧಿಕಾರಿ 22175/- 

3. ಶ್ರೀನಿವಾಸ್‌ 10000-18150 -do- 
ಹಿರಿಯ ಸಹಾಯಕರು 19925/- 

4. ಶಿವಮೂರ್ತಿ.ಎಸ್‌. 8000-14800 -do- 
ಸಹಾಯಕರು 15613/- 

೨; ಗೋವಿಂದಪ್ಪಪಿ 5800-10500 -do- 
ಕಿರಿಯ ಸಹಾಯಕರು 10713/- 

6. ———— 8000-14800 -do- 
ಬೆರಳಚ್ಚುಗಾರರು 

7. ———— 5800-10500 -do- 
ದಲಾಯತ್‌ 

8. ವಿ.ಶ್ರೀರಾಮರೆಡ್ಡಿ 14050-25050 22032271 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಭೂ 30750/- 
ಕಂ) 

9. ವೆಂಕಟಗಿರಯ್ಯ 11400-21600 22032083 
ಶಾಖಾಧಿಕಾರಿ 25131/- 

10. ಆರ್‌.ಲಕ್ಷ್ಮಿನರಸಿಂಹರಾಜು 10000-18150 -do- 
ಹಿರಿಯ ಸಹಾಯಕರು 20469/- 

11, ಪ್ರೇಮ.ಆರ್‌ 10000-18150 -do- 
ಹಿರಿಯ ಶೀಘಲಿಪಿಗಾರರು 31000/- 

12. ಕಸ್ತೂರಿ.ಆರ್‌ 8000-14800 -do- 
ಸಹಾಯಕರು-1 12707/- 

13. ಫಾತಿಮಾ ಜಹೀರಾ 8000-14800 -do- 
ಸಹಾಯಕರು-2 14800/- 

14. ಉಮೇಶ್‌.ಎಂ 5800-10500 -do- 







































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, 
15. [|—————- 5800-10500 22032083 
ಬೆರಳಚ್ಚುಗಾರರು 
16. ಸಾಕಮ್ಮ 4800-7275 -do- 
ದಲಾಯತ್‌ 11325/- 
ಭೂ ಮಾಪನ ೩ ಭೂ ದಾಖಲೆ 
1. ಚೌಕಿಮಠ್‌.ಬಿ.ಯು 14050-25050 22032569 
ಸರ್ಕಾರದ ಅಧೀನ ಕಾರ್ಯದರ್ಶಿ 30750/- 
2 ಶಂಕರಗೌಡ ಸಿ.ದೊಡ್ಡಮನಿ 11400-21600 22032079 
ಶಾಖಾಧಿಕಾರಿ 21906/- 
3. ವಿ.ನಾಗರಾಜ್‌ 10000-18150 -do- 
ಹಿರಿಯ ಸಹಾಯಕರು 20544/- 
4. ಸವಿತಾ 8000-14800 -do- 
ಶೀಘಲಿಪಿಗಾರರು 15685/- 
5; ಶಬಾನಾ 8000-14800 -do- 
ಸಹಾಯಕರು-1 15213/- 
6. ಎಸ್‌. ಶ್ರೀನಿವಾಸ 8000-14800 -do- 
ಸಹಾಯಕರು-2 20025/- 
7; ———— 5800-10500 -do- 
ಬೆರಳಚ್ಚುಗಾರರು 
8. ಶ್ರೀವಾಣಿ 5800-10500 -do- 
ಕಿರಿಯ ಸಹಾಯಕರು 11301/- 
9 | 4800-7275 -60- 
ದಲಾಯತ್‌ 
ಮುಜರಾಯಿ 
1. ಜಿ. ರಾಮಚಂದ್ರಯ್ಯ 14050-25050 22032511 
ಸರ್ಕಾರದ ಅಧೀನ ಕಾರ್ಯದರ್ಶಿ 28575/- 
ಚಿ ಎಲ್‌.ಎಸ್‌.ಶ್ರೀಕಂಠಬಾಬು 11400-21600 22032229 
ಪೀಠಾಧಿಕಾರಿ 30750/- 
3. ಡಿ.ಸಿ. ಮನೋರಮಾ 10000-18150 -do- 
ಹಿರಿಯ ಸಹಾಯಕರು 25306/- 
4. ಹೆಚ್‌.ಕೆ.ಗುರುಮೂರ್ತಿ 8825-16000 -do- 
ಸಹಾಯಕರು 20469/- 
5. ಮಹೇಶ್‌ ತಿರ್ಲಾಪುರ್‌ 8000-14800 -do- 
ಸಹಾಯಕರು-1 15213/- 
6. ಸಾವಿತ್ರಿ ಎಂ.ಬಡಿಗೇರ್‌ 8000-14800 -do- 
ಶೀಘಲಿಪಿಗಾರರು 16123/- 
7. ಆರ್‌.ನೇತ್ರಾವತಿ 5800-10500 -do- 
ಕಿರಿಯ ಸಹಾಯಕರು 11301/- 
ಠಂ | ಧಾರರರರ 5800-10500 -do- 
ಬೆರಳಚ್ಚುಗಾರರು 
9. ———————— 4800-7275 -do- 
ದಲಾಯತ್‌ 




























































































೭೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ಭಾಗ - ೪ಎ 
ನೋಂದಣಿ ೬ ಮುದ್ರಾಂಕ 
1. ಟಿ.ಕೆ. ರಾಮಚಂದ 14050-25050 22032225 
ಸರ್ಕಾರದ ಅಧೀನ ಕಾರ್ಯದರ್ಶಿ 30750/- 
2 ಆಜಮ್ಮ 10000-18150 22032149 
ಹಿರಿಯ ಸಹಾಯಕರು 28625/- 
3. ನಿರ್ಮಲ ಎಸ್‌.ಕಟಾವ್ಕರ್‌ 8000-14800 -do- 
ಶೀಘಲಿಪಿಗಾರರು 21123/- 
4. ಜಿ.ವರದರಾಜು 11400-21600 -do- 
ಪೀಠಾಧಿಕಾರಿ 23862/- 
5° |———— 8000-14800 -do- 
ಶೀಘಲಿಪಿಗಾರರು 
6. ವಿ.ಹೆಚ್‌.ಮಹೇಶ್‌ 8000-14800 -do- 
ಸಹಾಯಕರು 15213/- 
7; ———— 5800-10500 -do- 
ಬೆರಳಚ್ಚುಗಾರರು 
8°. ————— 5800-10500 -do- 
ಕಿರಿಯ ಸಹಾಯಕರು 
9% (| ಎರದತ 3800-7275 -do- 
ದಲಾಯತ್‌ 
ವಿಪತ್ತು ನಿರ್ವಹಣೆ 
1, ಬಾಲಕೃಷ್ಣಯ್ಯಎಸ್‌ 14050-25050 22032599 
ಸರ್ಕಾರದ ಅಧೀನ ಕಾರ್ಯದರ್ಶಿ 30025/- 
2. ಜಿ. ಜಯಣ್ಣ 11400-21600 22032070 
ಶಾಖಾಧಿಕಾರಿ 30750/- 
ವಗ ಕೆ.ಹೆಚ್‌.ಪರಮೇಶ್ವರಪ್ಪ 11400-21600 -do- 
ಲೆಕ್ಟಾಧೀಕ್ಷಕರು 30025/- 
4. ಕೆ.ಎಸ್‌.ಶೈಲಶ್ರೀ 8000-14800 
ಶೀಘಲಿಪಿಗಾರರು 16939/- 
5. ಬಿ.ನಾರಾಯಣಸ್ವಾಮಿ 10000-18150 -do- 
ಹಿರಿಯ ಸಹಾಯಕರು 21013/- 
6. ಪಿ.ಕೆ.ಶ್ರೀಪತಿ 8000-14800 -do- 
ಸಹಾಯಕರು-1 16345/- 
71% —————— 8000-14800 -do- 
ಸಹಾಯಕರು-2 
8. ಬಿ.ಎಸ್‌.ಸಿದ್ದರಾಜು 5800-10500 -do- 
ಕಿರಿಯ ಸಹಾಯಕರು 11075/- 
9 —————— 5800-10500 -do- 
ಬೆರಳಚ್ಚುಗಾರರು 
10. ನಂಜಪ್ಪ 3800-7275 -do- 
ದಲಾಯತ್‌ 12281/- 
ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯ 
IS ಜಮಾದಾರ್‌.ಎಫ್‌.ಆರ್‌. 24450-31800 22372959/ 
ನಿರ್ದೇಶಕರು 56579/- 22032216 






















































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ 
2 ಎಸ್‌.ಕಾತ್ಕಾಯಿನಿದೇವಿ 11400-21600 22372958/ 
ಪೀಠಾಧಿಕಾರಿ 23229/- 22032221 
3. ನಿಸಾರ್‌ ಅಹಮದ್‌ 7275-13350 22372958 
ಪ್ರದ.ಸ. 14488/- 
4. ಮಮತಾ.ಎ.ವಿ. 7275-13350 -do- 
ಪ್ರದ.ಸ. 14488/- 
ಕೆಂ |———— 7275-13350 -do- 
ಪ್ರದ.ಸ. 
6. ಶಂಕರ್‌.ವಿ.ಎಸ್‌ 7275-13350 -do- 
ಪ್ರದ.ಸ. 14488/- 
ಆಡಿಟ್‌ ಶಾಖೆ 
1. ಹೆಚ್‌.ಎಂ.ನಾಗರಾಜ್‌ 21000-37300 22205255 
ಹಿರಿಯ ಲೆಕ್ಟ ಪರಿಶೋಧನಾಧಿಕಾರಿ 65000/- 
9 ಎ.ಆರ್‌.ರವೀಂದ್ರ 11400-21600 22032847 
ಸಹಾಯಕ ಲೆಕ್ತ ಪರಿಶೋಧನಾಧಿಕಾರಿ 38524/- 
3. ಎ.ಎಸ್‌.ಉಷಾದೇವಿ 10000-18150 -do- 
ಹಿರಿಯ ಲೆಕ್ಕ ಪರಿಶೋಧಕರು 30074/- 
4. ಜಿ.ಪದ್ಮಾವತಮ್ಮ 10000-18150 -do- 
ಹಿರಿಯ ಲೆಕ್ಟ ಪರಿಶೋಧಕರು 25281/- 
ನ ವಿ. ರಮೇಶ್‌ 10000-18150 -do- 
ಹಿರಿಯ ಲೆಕ್ಕ ಪರಿಶೋಧಕರು 31616/- 
6. ಎಸ್‌.ಶಾರದ 10000-18150 -do- 
ಹಿರಿಯ ಲೆಕ್ಟ ಪರಿಶೋಧಕರು 19381/- 
11 ಆರ್‌.ವಿ.ಬಸವರಾಜಯ್ಯ 10000-18150 -do- 
ಹಿರಿಯ ಲೆಕ್ಟ ಪರಿಶೋಧಕರು 23913/- 
8. ಬಿ.ಎಸ್‌.ನಾಗರಾಜರಾವ್‌, 5800-10500 -do- 
ದಲಾಯತ್‌ 15100/- 
ಆಂತರಿಕ ಆರ್ಥಿಕ ಸಲಹೆಗಾರರು 
1. ———— 20025-28275 22032545/ 
ಆಂ.ಆರ್ಥಿಕ ಸಲಹೆಗಾರರು 22353993 
We ಬಸವಲಿಂಗಯ್ಯ 11400-21600 22032713 
ಶಾಖಾಧಿಕಾರಿ 30875/- 
3 ಶ್ರೀಮತಿ ಮಹಾಲಕ್ಷ್ಮೀ.ರ.ಕರೇಮನಿ 8000-14800 -do- 
ಶೀಘಲಿಪಿಗಾರ್ತಿ 16904/- 
4. ಎ.ವಿ.ಶೈಲಜ 10000-18150 -do- 
ಹಿರಿಯ ಸಹಾಯಕರು 21013/- 
ಕಂ ಟ| —— 8000-14800 -do- 
ಸಹಾಯಕರು 16545 
6. ಹೆಚ್‌.ಎಸ್‌.ಹೊನ್ನೇಗೌಡ 8000-14800 -do- 
ಸಹಾಯಕರು 15213/- 
7.0 ಬ ಧಾರರರ್ರರ 5800-10500 -do- 
ಕಿರಿಯ ಸಹಾಯಕರು 




















೭೪೭ 




































































೭೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ 
8. ———— 5800-10500 -do- 
ಬೆರಳಚ್ಚುಗಾರರು 
9. ನಾಗರತ್ನಮ್ಮ 5800-10500 -do- 
ದಲಾಯತ್‌ 11325/- 
ಆಯವ್ಯಯ 
1, ಕೆ.ಎಸ್‌.ನಿಂಗಯ್ಯ 11400-21800 22032829 
ಶಾಖಾಧಿಕಾರಿ 30025/- 9886165822 
2 ಬಿ.ವಿ.ನಾಗಮಣಿ 10000-18150 -do- 
ಹಿರಿಯ ಸಹಾಯಕರು 22646/- 
3. ಎಸ್‌.ಭಾಗ್ಯವತಿ 10000-18150 -do- 
ಹಿರಿಯ ಸಹಾಯಕರು 20469/- 
4. ———— 8000-14500 -do- 
ಸಹಾಯಕರು 
5. ———— 5800-10500 -do- 
ಬೆರಳಚ್ಚುಗಾರರು 
6. ರತ್ನಮ್ಮ 4800-7275 -do- 
ದಲಾಯತ್‌ 13272/- 
ಮುಖ್ಯಸ್ಥರು, ಕಾನೂನು ಕೋಶ 
1, ಬಿ.ಎಂ.ಗೌಡ 20025-28275 22353769 
ಮುಖ್ಯಸ್ಥರು 22032885 
2; ವಿ.ಅಕ್ಕಮಹಾದೇವಿ 8000-14800 -do- 
ಶೀಘಲಿಪಿಗಾರರು 12725/- 
3. ಹೆಚ್‌.ಎಸ್‌.ಉದಯಕುಮಾರ್‌ 14050-25050 22032886 
ಸರ್ಕಾರದ ಅಧೀನ ಕಾರ್ಯದರ್ಶಿ 30150/- 
4. ನೇತ್ರಪಭಾ ಎಂ.ದಾಯಪುಲೆ 8000-14800 -do- 
ಶೀಘಲಿಪಿಗಾರರು 21423/- 
5. ———— 10000-18150 -do- 
ಹಿರಿಯ ಸಹಾಯಕರು 
6. ———— 8000-14800 -do- 
ಸಹಾಯಕರು 
ಗ್ಯ ———— 4800-7275 -do- 
ದಲಾಯತ್‌ 
ಭೂಮಿ ಶಾಖೆ 
1, ಎಸ್‌.ಬಿ.ಅನಿಲ್‌ ಕುಮಾರ್‌ 11400-21800 22113257 
ತಹಸೀಲ್ದಾರ್‌ (ಆಡಳಿತ) 39575/- 
2 ರಾಜೇಶ್ವರಿ.ವೈ.ಸಿ. 10000-18150 -do- 
ಶಿರಸೇದಾರ್‌ 18475/- 
ತ್ರ ಸಾಕಿಬ್‌ ರಹಮಾನ್‌ 5800-10500 -do- 
ದಿ.ದ.ಸ. 12797/- 
4. ಸಂಜಯ್‌.ಬಿ.ಸ್‌ 8000-14800 -do- 
ಸಹಾಯಕರು 16345/- 
5. ಸಿ.ಎನ್‌.ಅನಂತಪದ್ಮನಾಭ 7275-13350 -do- 
ಪ್ರ.ದ.ಸ. 18022/- 























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ 
6. | ಶೀವತ್ಸಎಂ.ಎನ್‌. 8000-14800 -do- 
ಸಹಾಯಕರು 18929/- 
7. | ಕೆ.ಎಸ್‌.ಗುರುಮೂರ್ತಿ 11400-21800 -do- 
ತಹಸೀಲ್ದಾರ್‌ 38499/- 




















೭೪೯ 


(x ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ, ಪಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ, ಅದರ ಪತಿಯೊಂದು 
ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ: 


ಹ 


2011-12ನೇ ಸಾಲಿನ ಆಯವ್ಯಯ - ಯೋಜನೆ ಮತ್ತು ಲೆಕ್ಕಶೀರ್ಷಿಕೆ 












































(ಲಕ್ಷ ರೂ.) 
2011-12ರ ಆಯವ್ಯಯ 
ಶ್ರ. ಯೋಜನೆ ಮತ್ತು ಲೆಕ್ಕಶೀರ್ಷಿಕೆ (ರೂ.ಲಕ್ಷಗಳಲ್ಲಿ) ಆಯವ್ಯಯ 
ಸಂ. (ಯೋಜನೆ) ಸಂಪುಟ & ಪುಟ 
ಸಂಖ್ಯೆ 
1. ಸಾಮಾಜಿಕ ಭದ್ರತಾ ಯೋಜನೆಗಳು: 
1. | ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯ 2235-60- 729.00 V 
001-0-01 195 
2 | ನೂತನ ಸಾಮಾಜಿಕ ಭದ್ರತೆ(ಸಂಧ್ಯಾ ಸುರಕ್ಷಾ) 3312.36 V 
2235-60-001-0-02 195-196 
ವಿಶೇಷ ಘಟಕ ಯೋಜನೆ 17725.44 
ಗಿರಿಜನ ಉಪಯೋಜನೆ 3762.20 
ಒಟ್ಟು; 25000.00 
3 | ವೃದ್ಧಾಪ್ಯ ವೇತನ ಯೋಜನೆ V 
2235-60-102-1-01 8372.00 196 
ಎ.ಘ.ಯೋ. 8384.00 
ಗಿ.ಉ.ಯೋ 3244.00 
ಒಟ್ಟು; 20000.00 
4 | ರಾಷ್ಟೀಯ ಕುಟುಂಬ ನೆರವು ಯೋಜನೆ V 
(ಅಂತ್ಯ ಸಂಸ್ಕಾರ ನೆರವು ಯೋಜನೆ ಸಹಿತ) 2500.00 196-197 
2235-60-102-1-03 
5 ನಿರಾಧಾರ ವಿಧವೆಯರಿಗೆ ವಿಶ್ರಾಂತಿ ವೇತನ 3967.40 V 
2235-60-102-2-01 197 
ವಿ.ಘ.ಯೋ. 3772.80 
ಗಿ.ಉ.ಯೋ 1459.80 
ಒಟ್ಟು: 9200.00 
6 ಸಾಮೂಹಿಕ ವಿವಾಹಗಳು (ಆದರ್ಶ ವಿವಾಹ) 
2250-00-800-2-17 207.37 1 
ವಿ.ಘ.ಯೋ. 211.53 230 
ಗಿ.ಉ.ಯೋ 81.10 
ಒಟ್ಟು: 500.00 
7 | ಶ್ರೀಸಾಮಾನ್ಯ ವಿಮಾ ಯೋಜನೆ(ಜನಶ್ರೀ)(50:50) V 
2235-60-110-5-01 2000.00 200 
8 ಅಂಗವಿಕಲರಿಗೆ ಹಾಗೂ ಬಡ ಅಂಗವಿಕಲರಿಗೆ ಮಾಸಿಕ ಧನ V 
ಸಹಾಯ 2235-02-101-0-20 937.68 166 
ವಿ.ಘ.ಯೋ. 
ಗಿ.ಉ.ಯೋ 939.00 
ಒಟ್ಟು 363.32 
2240.00 



























































೭೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ಭಾಗ - ೪ಎ 
2011-12ರ ಆಯವ್ಯಯ 
ಕ್ರ ಯೋಜನೆ ಮತ್ತು ಲೆಕ್ಕಶೀರ್ಷಿಕೆ (ರೂ.ಲಕ್ಷಗಳಲ್ಲಿ) ಆಯವ್ಯಯ 
ಸಂ. (ಯೋಜನೆ) ಸಂಪುಟ ೩ ಪುಟ 
ಸಂಖ್ಯೆ 
11. ಭೂಸುಧಾರಣೆ / ಭೂದಾಖಲೆಗಳು 
9 ಭೂಸುಧಾರಣೆಗಳಿಗೆ ವರದಿಗಳನ್ನು ಕ್ರೋಢೀಕರಿಸಲು ಕೋಶದ VIl 
ಸೃಜನೆ 2506-00-101-5-01 96.00 35-36 
10 ನೂದಾಖಲೆಗಳ ಗಣಕೀಕರಣ VIl 
(Computarisation of land records)-Central (100%) 857.00 36 
2506-00-101-5-10 125.00 
ವಿ.ಘ.ಯೋ. 50.00 
ಗೀಉ.ಯೋ | ———-— 
ಒಟ್ಟು: 1032.00 
11 ರಾಜಸ್ವ ಆಡಳಿತದ ಬಲವರ್ಧನೆ ಹಾಗೂ ಭೂ ದಾಖಲೆಗಳನ್ನು VIl 
ತಹಲ್‌ವರೆಗೆ ಸಿದ್ಧಪಡಿಸುವ ಕೇಂದ್ರ ಪುರಸ್ಕೃತ ಯೋಜನೆ (50:50) 94.00 37 
2506-00-101-5-11 
12 ದಾಖಲೆಗಳ ಗಣಕೀಕರಣ (Digitisation of records) 2506-00-800-0- VIl 
02 7.00 36 
13 ಯು.ಪಿ.ಒ.ಆರ್‌. ಯೋಜನೆ(Urban Property Ownership Records) 240.00 VIl 
2506-00-800-0-05 37 
111. ಮುಜರಾಯಿ 
14 | ಮಾನಸ ಸರೋವರ ಯಾತ್ರಿಕರಿಗೆ ಸಹಾಯ V 
2250-00-800-2-14 449.00 230 
15 | ಆರಾಧನಾ V 
2250-00-800-2-16 837.20 230 
ಎ.ಫ.ಯೋ. 838.40 
ಗಿ.ಉ.ಯೋ 324.40 
ಒಟ್ಟು 2000.00 
IV. ಇತರೆ ಸಾಮಾಜಿಕ ಸೇವೆಗಳು: 
16 ಬಸವಕಲ್ಯಾಣ ಅಭಿವೃದ್ಧಿ ಮಂಡಳಿ V 
2250-00-103-2-00 500.00 225 
17 | ಕಾಗಿನೆಲೆ ಅಭಿವೃದ್ಧಿ ಮಂಡಳಿ V 
2250-00-103-3-00 500.00 225 
18 | ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ V 
2250-00-800-2-15 170.00 230 
19 | ಯಡಿಯೂರು ಅಭಿವೃದ್ಧಿ V 
2250-80-051-0-30 100.00 226 
Vv. ಕಟ್ಟಡಗಳ ನಿರ್ಮಾಣ : 
20 | ಮಿನಿವಿಧಾನಸೌಧ ಮತ್ತು ಉಪನೋಂದಣಿ ಕಛೇರಿಗಳ ನಿರ್ಮಾಣ Il 
4059-80-051-0-30 2500.00 219-220 
21 | ಜಿಲ್ಲಾ ಕಛೇರಿ ಕಟ್ಟಡ ನಿರ್ಮಾಣ 3000.00 || 
4059-80-051-0-42 221 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ೭೫೧ 





(x) ಹಂಚಿಕೆ ಮಾಡಲಾದ ಮೊಬಲಗನ್ನೊಳಗೊಂಡು, ಸಹಾಯಧನ ಕಾರ್ಯಕಮಗಳ ಜಾರಿಯ ವಿಧಾನವನ್ನು ಮತ್ತು ಅಂತಹ ಕಾರ್ಯಕಮಗಳ 
ಫಲಾನುಭವಿಗಳ ವಿವರಗಳು:- 

ಈ ಅಂಶದಡಿ ಸೂಚಿಸಿರುವ ವಿವರಗಳನ್ನು ಇಲಾಖಾ ಮುಖ್ಯಸ್ಥರ ಮತ್ತು ಪ್ರಾದೇಶಿಕ ಆಯುಕ್ತರ ಮಟ್ಟದಲ್ಲಿ ನೇರವಾಗಿ ನಿರ್ವಹಿಸುವುದರಿಂದ 
ಇವುಗಳ ವಿವರವನ್ನು ಇಲಾಖಾ ಮುಖ್ಯಸ್ಥರ ಮತ್ತು ಪಾದೇಶಿಕ ಆಯುಕ್ತರ ಹಂತದಲ್ಲಿ ಹೊರಡಿಸಲು ಸೂಚಿಸಿದೆ. 
(211) ಇಲಾಖೆಯು ನೀಡಿರುವ ವಿನಾಯಿತಿಗಳನ್ನು, ಅನುಮತಿ ಪತಗಳನ್ನು ಅಥವಾ ಅಧಿಕಾರ ಪತಗಳನ್ನು ಪಡೆದವರ ವಿವರಗಳು: 

ಈ ಅಂಶದಡಿ ಸೂಚಿಸಿರುವ ವಿವರಗಳನ್ನು ಇಲಾಖಾ ಮುಖ್ಯಸ್ಥರು ಮತ್ತು ಪಾದೇಶಿಕ ಆಯುಕ್ತರು ಮಟ್ಟದಲ್ಲಿ ನೇರವಾಗಿ 
ನಿರ್ವಹಿಸುವುದರಿಂದ ಇವುಗಳ ವಿವರವನ್ನು ಇಲಾಖಾ ಮುಖ್ಯಸ್ಥರು ಮತ್ತು ಪಾದೇಶಿಕ ಆಯುಕ್ತರು ತಮ್ಮ ಹಂತದಲ್ಲಿ ಹೊರಡಿಸಲು ಸೂಚಿಸಿದೆ. 
(xiv) ಇಲಾಖೆಯ ಬಳಿ ಲಭ್ಯವಿರುವ ಅಥವಾ ಅದು ಹೊಂದಿರುವ ವಿದ್ಯುನ್ಮಾನ ರೂಪಕ್ಕೆ ಪರಿವರ್ತಿಸಿರುವ, ಮಾಹಿತಿಗೆ ಸಂಬಂಧಿಸಿದ ವಿವರಗಳು: 

ಕಂದಾಯ ಇಲಾಖೆಯು rಂvdpt.Kar.ಗic.n ವೆಬ್‌ಸೈಟ್‌ ಹೊಂದಿದ್ದು ಈ ವೆಬ್‌ಸೈಟ್‌ನಲ್ಲಿ ಇಲಾಖೆಯ ವಿಷಯಗಳನ್ನು ಆಗಿಂದಾಗ್ಗೆ 
ಅಳವಡಿಸಲಾಗುವುದು:ಪರಿಷ್ಕರಿಸಲಾಗುವುದು. 

ಕಡತಗಳ ನಿರ್ವಹಣೆ ಮತ್ತು ಪತ್ರಗಳ ನಿರ್ವಹಣೆ ಹಾಗೂ ಚಲನವಲನದ ಬಗ್ಗೆ ಕಡತಗಳ ನಿರ್ವಹಣಾ ವ್ಯವಸ್ಥೆ ಮತ್ತು ಪತಗಳ ನಿರ್ವಹಣಾ 
ವ್ಯವಸ್ಥೆಯಲ್ಲಿ ಮಾಹಿತಿ ಲಭ್ಯವಿರುತ್ತದೆ. 


(೬೪) ಸಾರ್ವಜನಿಕ ಉಪಯೋಗಕ್ಕಾಗಿ ಗಂಥಾಲಯವನ್ನು ಅಥವಾ ವಾಚನಾಲಯವನ್ನು ನಿರ್ವಹಿಸುತ್ತಿ 


ಮಾಹಿತಿ ಪಡೆಯಲು ಸಾರ್ವಜನಿಕರಿಗೆ ಲಭ್ಯವಿರುವ ಸೌಲಭ್ಯಗಳ ಏವರಗಳು. 
ಯಾವುದೂ ಇರುವುದಿಲ್ಲ. 
(XVI) ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು ಮತ್ತು ಇತರ ವಿವರಗಳು 


ಸಲ್ಲಿ ಅದರ ಕೆಲಸ ಸಮಯವನ್ನೊಳಗೊಂಡಂತೆ 



































ಕ್ತ ಇಲಾಖೆಗಳ ಹೆಸರು ಮಾಹಿತಿ ಹಕ್ಕು ಕಾಯ್ದೆ 2005ರ |ಮಾಹಿತಿ ಹಕ್ಕು ಕಾಯ್ದೆ 2005ರ ಸೆಕ್ಷನ್‌ | ಮಾಹಿತಿ ಹಕ್ಕು ಕಾಯ್ದೆ 2005ರ 
ಸಂ. ಸೆಕ್ಟನ್‌ 5(1)ರ ಪ್ರಕಾರ 5(2)ರ ಪ್ರಕಾರ ಸಹಾಯಕ ಸಾರ್ವಜನಿಕ | ಸೆಕ್ಷನ್‌19(1)ರಪ್ರಕಾರ ಮೇಲ್ಮನವಿ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿ ಅಧಿಕಾರಿ ಪ್ರಾಧಿಕಾರ 
1 ಕಂದಾಯ ಶ್ರೀ ಬಿ.ಎಂ.ಗೌಡ ಶ್ರೀ ಆನಂದರಾಜ್‌ ಶ್ರೀ ಅಶೋಕ್‌ಕುಮಾರ್‌ ಸಿ. ಮನೋಲಿ 
ಇಲಾಖಾ ಕಾನೂನು ಕೋಶದ ಶಾಖಾಧಿಕಾರಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಸಚಿವಾಲಯ ಮುಖ್ಯಸ್ಥರು ಹಾಗೂ (ಭೂಸ್ವಾಧೀನ ಪ್ರಕರಣ ಶಾಖೆ) ಕಂದಾಯ ಇಲಾಖೆ 
ಪದನಿಮಿತ್ತ ಸರ್ಕಾರದ ಉಪ 
ಕಾರ್ಯದರ್ಶಿ 
2 ಕಂದಾಯ ಶ್ರೀ ಬಿ.ಎಂ.ಗೌಡ ಶ್ರೀಹೆಚ್‌.ಎಸ್‌.ಉದಯಶಂಕರ್‌, ಶ್ರೀ ಅಶೋಕ್‌ಕುಮಾರ್‌ ಸಿ. ಮನೋಲಿ 
ಇಲಾಖಾ ಕಾನೂನು ಕೋಶದ ಅಧೀನ ಕಾರ್ಯದರ್ಶಿಗಳು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಸಚಿವಾಲಯ ಮುಖ್ಯಸ್ಥರು ಹಾಗೂ ಕಂದಾಯ ಇಲಾಖೆ(ಕಾನೂನು ಕಂದಾಯ ಇಲಾಖೆ 
ಪದನಿಮಿತ್ತ ಸರ್ಕಾರದ ಉಪ | ಕೋಶ) 
ಕಾರ್ಯದರ್ಶಿ 
3 ಕಂದಾಯ ಶ್ರೀಮತಿ ರಂಗಮಣಿ ಶ್ರೀ ಬಸವಲಿಂಗಪ್ಪ ಶ್ರೀ ಅಶೋಕ್‌ಕುಮಾರ್‌ ಸಿ. ಮನೋಲಿ 
ಇಲಾಖಾ ಆಂತರಿಕ ಆರ್ಥಿಕ ಶಾಖಾಧಿಕಾರಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಸಚಿವಾಲಯ ಸಲಹೆಗಾರರು ಕಂದಾಯ ಇಲಾಖೆ 
ಹಾಗೂ ಪದನಿಮಿತ್ತ 
ಸರ್ಕಾರದ ಉಪಕಾರ್ಯದರ್ಶಿ 
4 ಕಂದಾಯ ಶ್ರೀ ಎಫ್‌.ಆರ್‌.ಜಮಾದಾರ್‌ ಶ್ರೀಮತಿ ಎಸ್‌.ಕಾತ್ಕಾಯಿನಿದೇವಿ ಶ್ರೀ ಅಶೋಕ್‌ಕುಮಾರ್‌ ಸಿ. ಮನೋಲಿ 
ಇಲಾಖಾ ನಿರ್ದೇಶಕರು ಪೀಠಾಧಿಕಾರಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಸಚಿವಾಲಯ ಸಾಮಾಜಿಕ ಭದ್ರತೆ ಮತ್ತು ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ಕಂದಾಯ ಇಲಾಖೆ 
ಪಿಂಚಣಿ ನಿರ್ದೇಶನಾಲಯ ನಿರ್ದೇಶನಾಲಯ 
ಬೆ೦ಗಳೂರು ಬೆಂಗಳೂರು 
5 ಕಂದಾಯ ಶ್ರೀ ಹೆಚ್‌.ಎಂ.ನಾಗರಾಜ್‌ ಶ್ರೀ ಎ.ಆರ್‌. ರವೀಂದ್ರ ಶ್ರೀ ಅಶೋಕ್‌ಕುಮಾರ್‌ ಸಿ. ಮನೋಲಿ 
ಇಲಾಖಾ ಹಿರಿಯ ಸಹಾಯಕ ಲೆಕ್ಕ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಸಚಿವಾಲಯ ಲೆಕ್ಕಪರಿಶೋಧನಾಧಿಕಾರಿ ಪರಿಶೋಧನಾಧಿಕಾರಿ ಕಂದಾಯ ಇಲಾಖೆ 
ಆಡಿಟ್‌ ವರದಿ ಶಾಖೆ ಆಡಿಟ್‌ ವರದಿ ಶಾಖೆ 






































೭೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ಭಾಗ - ೪ಎ 
ಕ್ತ ಇಲಾಖೆಗಳ ಹೆಸರು ಮಾಹಿತಿ ಹಕ್ಕು ಕಾಯ್ದೆ 2005ರ |ಮಾಹಿತಿ ಹಕ್ಕು ಕಾಯ್ದೆ 2005ರ ಸೆಕ್ಷನ್‌ | ಮಾಹಿತಿ ಹಕ್ಕು ಕಾಯ್ದೆ 2005ರ 
ಸಂ. ಸೆಕ್ಟನ್‌ 5(1)ರ ಪ್ರಕಾರ 5(2)ರ ಪ್ರಕಾರ ಸಹಾಯಕ ಸಾರ್ವಜನಿಕ | ಸೆಕ್ಷನ್‌19(1)ರಪ್ರಕಾರ ಮೇಲ್ಮನವಿ 

ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿ ಅಧಿಕಾರಿ ಪ್ರಾಧಿಕಾರ 

6 ಕಂದಾಯ ಶ್ರೀಮತಿ ನಾಗರತ್ನಮ್ಮ ಎಂ ಶ್ರೀ ಕೆ.ರಮೇಶ್‌ ಶ್ರೀ ಎಂ.ವೆಂಕಟೇಶಮೂರ್ತಿ 
ಇಲಾಖಾ ಸರ್ಕಾರದ ಅಧೀನ ಶಾಖಾಧಿಕಾರಿ(ಭೂಸ್ವಾಧೀನ-1) ಸರ್ಕಾರದ ಉಪ ಕಾರ್ಯದರ್ಶಿ(ಪ) 
ಸಚಿವಾಲಯ ಕಾರ್ಯದರ್ಶಿ (ಭೂಸ್ಟಾ,1.3) (ಭೂಸ್ಥಾಧೀನ) 

7 ಕಂದಾಯ ಶ್ರೀ ಎಂ.ವೆಂಕಟೇಶಮೂರ್ತಿ 1 ಶ್ರೀಮತಿ ಸಿ.ಎಸ್‌.ಗೀತಮ್ಮ ಶ್ರೀ ಎಂ.ವೆಂಕಟೇಶಮೂರ್ತಿ 
ಇಲಾಖಾ ಸರ್ಕಾರದ ಅಧೀನ ಶಾಖಾಧಿಕಾರಿ(ಭೂಸ್ವಾಧೀನ-2) ಸರ್ಕಾರದ ಉಪ ಕಾರ್ಯದರ್ಶಿ(ಪ) 
ಸಚಿವಾಲಯ ಕಾರ್ಯದರ್ಶಿ (ಭೂಸ್ವಾಧೀನ- 2)ಶ್ರೀಮತಿ ಭಾಗ್ಯಲಕ್ಷ್ಮಿಹೆಚ್‌.ಎಸ್‌ (ಭೂಸ್ವಾಧೀನ) 

2/ಪುನರ್ವಸತಿ) ಶಾಖಾಧಿಕಾರಿ(ಪುನರ್ವಸತಿ) 

8 ಕಂದಾಯ ಶ್ರೀಮತಿ ನಾಗರತ್ಸಮ್ಮಎಂ ಹಿರಿಯ ಸಹಾಯಕರು ಶ್ರೀ ಎಂ.ವೆಂಕಟೇಶಮೂರ್ತಿ 
ಇಲಾಖಾ ಸರ್ಕಾರದ ಅಧೀನ (ವಿಷಯವಾರು) ಸರ್ಕಾರದ ಉಪ ಕಾರ್ಯದರ್ಶಿ(ಪ) 
ಸಜಿವಾಲಯ ಕಾರ್ಯದರ್ಶಿ (ಭೂಸ್ನಾ.-3) (ಭೂಸ್ಸಾಧೀನ) 

9 ಕಂದಾಯ ಶ್ರೀ ಎಂ.ಗಂಗಪ್ಪ ಸಹಾಯಕರು(ವಿಷಯವಾರು) ಶ್ರೀ ಎಂ.ವೆಂಕಟೇಶಮೂರ್ತಿ 
ಇಲಾಖಾ ಪೀಠಾಧಿಕಾರಿ(ಭೂಸ್ವಾಧೀನ-3) ಸರ್ಕಾರದ ಉಪ ಕಾರ್ಯದರ್ಶಿ(ಪ) 
ಸಚಿವಾಲಯ (ವಿಷಯವಾರು) (ಭೂಸ್ಥಾಧೀನ) 

10 ಕಂದಾಯ ಶ್ರೀ ಲಕ್ಷ್ಮೀನಾರಾಯಣ.ಹೆಚ್‌.ಜೆ. | 1) ಶ್ರೀ ಮಲ್ಲಿಕಾರ್ಜುನ ಶ್ರೀ ಎಂ.ವೆಂಕಟರಸಪ್ಪ ಸರ್ಕಾರದ 
ಇಲಾಖಾ ಸರ್ಕಾರದ ಶಾಖಾಧಿಕಾರಿ(ಸಮನ್ವಯ) ಉಪ ಕಾರ್ಯದರ್ಶಿ 
ಸಚಿವಾಲಯ ಅಧೀನಕಾರ್ಯದರ್ಶಿ 2) ಶ್ರೀಮತಿ ರೇಣುಕಾ.ಎಸ್‌. (ಸಮನ್ವಯ) 

(ಸಮನ್ತಯ/ಪ.ಸ್ತೀ&.ರ) ಶಾಖಾಧಿಕಾರಿ (ಪ.ಸ್ತೀಓರ) 

11 ಕಂದಾಯ ಶ್ರೀ ವಿ.ಶ್ರೀರಾಮರೆಡ್ಡಿ ಶ್ರೀ ವೆಂಕಟಗಿರಯ್ಯ ಶ್ರೀಮತಿ ಗೀತಾರಮೇಶ್‌, 
ಇಲಾಖಾ ಸರ್ಕಾರದಅಧೀನಕಾರ್ಯದರ್ಶಿ | ಶಾಖಾಧಿಕಾರಿ(ಭೂ.ಕಂ.) ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವಾಲಯ (ಭೂಕಂದಾಯ) (ಭೂ ಕಂದಾಯ) 

12 ಕಂದಾಯ ಶ್ರೀ ಜಿ.ಎಸ್‌.ಗುರುಸಿದ್ದಯ್ಯ ಹಿರಿಯ ಸಹಾಯಕರು ಶ್ರೀ ಎಂ.ವೆಂಕಟರಸಪ್ಪ ಸರ್ಕಾರದ ಉಪ 
ಇಲಾಖಾ ಸರ್ಕಾರದ (ವಿಶೇಷ ಕೋಶ) ಕಾರ್ಯದರ್ಶಿ 
ಸಚಿವಾಲಯ ಅಧೀನಕಾರ್ಯದರ್ಶಿ (ವಿಶೇಷ (ವಿಶೇಷ ಕೋಶ) 

ಕೋಶ) 

13 ಕಂದಾಯ ಶ್ರೀ ರಾಮಚಂದ್ರ ಶ್ರೀ ನಾಗರಾಜು ಶ್ರೀ ಎಂ.ವೆಂಕಟರಸಪ್ಪ ಸರ್ಕಾರದ ಉಪ 
ಇಲಾಖಾ ಸರ್ಕಾರದ ಅಧೀನ ಶಾಖಾಧಿಕಾರೀ(ಕೆ.ಎ.ಟಿ.) ಕಾರ್ಯದರ್ಶಿ (ಕೆ.ಎ.ಟಿ.) 
ಸಚಿವಾಲಯ ಕಾರ್ಯದರ್ಶಿ (ಕೆ.ಎ.ಟಿ) 

14 ಕಂದಾಯ 1ಶ್ರೀಮತಿ ಆರ್‌.ಲೀಲಾವತಿ 1) ಶ್ರೀ ಎಸ್‌.ವಿ.ಕಲಾವತಿ ಶ್ರೀ ಗೀತಾರಮೇಶ್‌ 
ಇಲಾಖಾ ಸರ್ಕಾರದ ಅಧೀನ ಶಾಖಾಧಿಕಾರಿ(ಸೇವೆಗಳು-1) ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವಾಲಯ ಕಾರ್ಯದರ್ಶಿ (ಸೇವೆಗಳು-1) | 2) ಶ್ರೀ ಎಸ್‌.ಎಂ.ಆನಂದಪ್ಪ (ಸೇವೆಗಳು-1,2,3) 

2) ಶ್ರೀ ಬಾಲಕೃಷ್ಣಯ್ಯಎಸ್‌. ಶಾಖಾಧಿಕಾರಿ(ಸೇವೆಗಳು-2) 
ಸರ್ಕಾರದ ಅಧೀನ 3) ಶ್ರೀ ಟಿ.ನಾರಾಯಣಪ್ಪ 
ಕಾರ್ಯದರ್ಶಿ (ಸೇವೆಗಳು-2) | ಶಾಖಾಧಿಕಾರಿ(ಸೇವೆಗಳು-3) 
3) ಶ್ರೀ ಸಿದ್ಧಗಂಗಯ್ಯಜಿ 

ಸರ್ಕಾರದ ಅಧೀನ 

ಕಾರ್ಯದರ್ಶಿ (ಸೇವೆಗಳು-3) 

15 ಕಂದಾಯ ಶ್ರೀ ನಾರಾಯಣಗೌಡ.ಟ.ಎನ್‌. | ಶ್ರೀಮತಿ ದಾಕ್ಟಾಯಣಮ್ಮ ಬಿ.ಎಂ. ಶ್ರೀ ಎಲ್‌.ಷಣ್ಮುಖ 
ಇಲಾಖಾ ಸರ್ಕಾರದ ಅಧೀನ ಶಾಖಾಧಿಕಾರಿ(ಭೂಸುಧಾರಣೆ) ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವಾಲಯ ಕಾರ್ಯದರ್ಶಿ (ಭೂಸುಧಾರಣೆ) (ಭೂ ಸು) 























ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ 


೭೫೩ 















































ಕ್ತ ಇಲಾಖೆಗಳ ಹೆಸರು |ಮಾಹಿತಿ ಹಕ್ಕು ಕಾಯ್ದೆ 2005ರ | ಮಾಹಿತಿ ಹಕ್ಕು ಕಾಯ್ದೆ 2005ರ ಸೆಕ್ಷನ್‌ ಮಾಹಿತಿ ಹಕ್ಕು ಕಾಯ್ದೆ 2005ರ 

ಸಂ. ಸೆಕ್ಷನ್‌ 5(1)ರ ಪ್ರಕಾರ 5(2)ರ ಪ್ರಕಾರ ಸಹಾಯಕ ಸಾರ್ವಜನಿಕ | ಸೆಕ್ಷನ್‌19(1)ರಪ್ರಕಾರ ಮೇಲ್ಮನವಿ 

ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿ ಅಧಿಕಾರಿ ಪ್ರಾಧಿಕಾರ 

16 ಕಂದಾಯ ಶ್ರೀ ವಿ.ಶ್ರೀರಾಮರೆಡ್ಡಿ ಶ್ರೀ ಪುಷ್ಪಎನ್‌ ಶ್ರೀ ಎಲ್‌.ಷಣ್ಮುಖ 
ಇಲಾಖಾ ಸರ್ಕಾರದ ಅಧೀನ ಶಾಖಾಧಿಕಾರಿ(ಭೂ.ಸು.ಕೋ) ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವಾಲಯ ಕಾರ್ಯದರ್ಶಿ (ಭೂಸುಧಾರಣಾ (ಭೂ.ಸು.ಕೋ) 

ಕೋಶ) 

17 ಕಂದಾಯ ಶ್ರೀ ಬಿ.ಯು..ಚೌಕಿಮಠ್‌ ಶ್ರೀ ಶಂಕರಗೌಡ.ಸಿ.ದೊಡ್ಡಮನಿ ಶ್ರೀ ಎಂ.ವೆಂಕಟೇಶಮೂರ್ತಿ 
ಇಲಾಖಾ ಸರ್ಕಾರದ ಅಧೀನ ಶಾಖಾಧಿಕಾರಿ ಸರ್ಕಾರದ ಉಪ ಕಾರ್ಯದರ್ಶಿ(ಪ) 
ಸಚಿವಾಲಯ ಕಾರ್ಯದರ್ಶಿ (ಎಸ್‌ಎಸ್‌.ಎಲ್‌ಆರ್‌) (ಎಸ್‌.ಎಸ್‌.ಎಲ್‌.ಆರ್‌) 

(ಎಸ್‌.ಎಸ್‌.ಎಲ್‌.ಆರ್‌) 

18 ಕಂದಾಯ ಶ್ರೀ ಜಿ.ರಾಮಚಂದ್ರಯ್ಯ ಹಿರಿಯ ಸಹಾಯಕರು/ ಶ್ರೀ ಎಲ್‌.ಷಣ್ಮುಖ 
ಇಲಾಖಾ ಸರ್ಕಾರದ ಅಧೀನ ಸಹಾಯಕರು (ವಿಷಯವಾರು) ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವಾಲಯ ಕಾರ್ಯದರ್ಶಿ (ಮುಜರಾಯಿ) 

(ಮುಜರಾಯಿ) 

19 ಕಂದಾಯ ಶ್ರೀ ಎಲ್‌.ಎಸ್‌.ಶ್ರೀಕಂಠಬಾಬು, | ಹಿರಿಯ ಸಹಾಯಕರು / ಶ್ರೀ ಎಲ್‌.ಷಣ್ಮುಖ 
ಇಲಾಖಾ ಪೀಠಾಧಿಕಾರಿ(ಮುಜರಾಯಿ) ಸಹಾಯಕರು (ವಿಷಯವಾರು) ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವಾಲಯ (ವಿಷಯವಾರು) (ಮುಜರಾಯಿ) 

20 ಕಂದಾಯ ಶ್ರೀ ಟಿ.ಕೆ.ರಾಮಚಂದ್ರ ಹಿರಿಯ ಸಹಾಯಕರು ಶ್ರೀ ಎಂ.ವೆಂಕಟರಸಪ್ಪ 
ಇಲಾಖಾ ಸರ್ಕಾರದ ಅಧೀನ (ವಿಷಯವಾರು) ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವಾಲಯ ಕಾರ್ಯದರ್ಶಿ (ನೋಂದಣಿ &ಮುದ್ರಾಂಕ) 

(ನೋಂದಣಿ ಮತ್ತು 
ಮುದ್ರಾಂಕ) 

21 ಕಂದಾಯ ಶ್ರೀ ಜ.ವರದರಾಜು ಸಹಾಯಕರು (ವಿಷಯವಾರು) ಶ್ರೀ ಎಂ.ವೆಂಕಟರಸಪ್ಪ 
ಇಲಾಖಾ ಪೀಠಾಧಿಕಾರಿ(ನೋ.೬ ಮು.) ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವಾಲಯ (ವಿಷಯವಾರು) (ನೋ. ಮು.) 

22 ಕಂದಾಯ ಶ್ರೀ ಬಾಲಕೃಷ್ಣಯ್ಯ ಎಸ್‌ ಶ್ರೀ ಜಿ.ಜಯಣ್ಣ ಶ್ರೀ ಎಂ.ಎಸ್‌.ದೇಸಾಯಿ 
ಇಲಾಖಾ ಸರ್ಕಾರದ ಶಾಖಾಧಿಕಾರಿ ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವಾಲಯ ಅಧೀನಕಾರ್ಯದರ್ಶಿ (ವಿಪತ್ತು | (ಎಪತ್ತು ನಿರ್ವಹಣೆ) (ವಿಪತ್ತು ನಿರ್ವಹಣೆ) 

ನಿರ್ವಹಣೆ) 

23 ಕಂದಾಯ ಶ್ರೀ ಇ.ಈಶ್ವರನಾಯಕ್‌ ಶ್ರೀ ಸಿ.ಹೆಚ್‌.ಶಿವಕುಮಾರ್‌ ಶ್ರೀಮತಿ ಗೀತಾರಮೇಶ್‌, 
ಇಲಾಖಾ ಸರ್ಕಾರದ ಅಧೀನ ಶಾಖಾಧಿಕಾರಿ ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವಾಲಯ ಕಾರ್ಯದರ್ಶಿ (ಭೂ (ಭೂ ಮಂಜೂರಾತಿ-1) (ಭೂ ಮಂಜೂರಾತಿ) 

ಮಂಜೂರಾತಿ-1,2) 

24 ಕಂದಾಯ ಶ್ರೀ ಇ.ಈಶ್ವರನಾಯಕ್‌ ಹಿರಿಯ ಸಹಾಯಕರು ಶ್ರೀಮತಿ ಗೀತಾರಮೇಶ್‌, 
ಇಲಾಖಾ ಸರ್ಕಾರದ ಅಧೀನ (ವಿಷಯವಾರು) ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವಾಲಯ ಕಾರ್ಯದರ್ಶಿ (ಭೂ (ಭೂ ಮಂಜೂರಾತಿ) 

ಮಂಜೂರಾತಿ-1,2) 

25 ಕಂದಾಯ ಶ್ರೀ ಎಲ್‌.ಕೃಷ್ಣಪ್ಪ ಸಹಾಯಕರು(ವಿಷಯವಾರು) ಶ್ರೀಮತಿ ಗೀತಾರಮೇಶ್‌, 
ಇಲಾಖಾ ಪೀಠಾಧಿಕಾರಿ(ಭೂ.ಮಂ.2) ಸರ್ಕಾರದ ಉಪ ಕಾರ್ಯದರ್ಶಿ 
ಸಜಿವಾಲಯ (ವಿಷಯವಾರು) (ಭೂ.ಮಂಜೂರಾತಿ) 

26 ಕಂದಾಯ ಶ್ರೀ ಹೆಚ್‌.ಜೆ.ಲಕ್ಷ್ಮೀನಾರಾಯಣ | ಶ್ರೀಮತಿ ಲಕ್ಷ್ಮಿ ಶ್ರೀಮತಿ ಗೀತಾರಮೇಶ್‌, 
ಇಲಾಖಾ ಸರ್ಕಾರದ ಅಧೀನ ಶಾಖಾಧಿಕಾರಿ ಸರ್ಕಾರದ ಉಪ ಕಾರ್ಯದರ್ಶಿ 
ಸಚಿವಾಲಯ ಕಾರ್ಯದರ್ಶಿ (ಭೂ (ಭೂ ಮಂಜೂರಾತಿ-3) (ಭೂ ಮಂಜೂರಾತಿ) 

ಮಂಜೂರಾತಿ-3) 









































೭೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ಭಾಗ - ೪ಎ 
ಕ್ರ ಇಲಾಖೆಗಳ ಹೆಸರು |ಮಾಹಿತಿ ಹಕ್ಕು ಕಾಯ್ದೆ 2005ರ | ಮಾಹಿತಿ ಹಕ್ಕು ಕಾಯ್ದೆ 2005ರ ಸೆಕ್ಷನ್‌ ಮಾಹಿತಿ ಹಕ್ಕು ಕಾಯ್ದೆ 2005ರ 
ಸಂ. ಸೆಕ್ಟನ್‌ 5(1)ರ ಪ್ರಕಾರ 5(2)ರ ಪ್ರಕಾರ ಸಹಾಯಕ ಸಾರ್ವಜನಿಕ | ಸೆಕ್ಷನ್‌19(1)ರಪ್ರಕಾರ ಮೇಲ್ಮನವಿ 

ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿ ಅಧಿಕಾರಿ ಪ್ರಾಧಿಕಾರ 

2 ಪ್ರಾದೇಶಿಕ ಪ್ರಾದೇಶಿಕ ಆಯುಕ್ತರ ಪ್ರಾದೇಶಿಕ ಆಯುಕ್ತರ ಕಛೇರಿಯ ಪ್ರಾದೇಶಿಕ ಆಯುಕ್ತರ ಕಛೇರಿಯ 
ಆಯುಕ್ತರ ಕಛೇರಿ | ಕಛೇರಿಯ ತಹಸೀಲ್ದಾರರು ಶಿರಸ್ನೇದಾರರು (ವಿಷಯವಾರು) ಹೆಚ್ಚುವರಿ ಆಯುಕ್ತರು 

(ವಿಷಯವಾರು) (ವಿಷಯವಾರು) 

28 ನೋಂದಣಿ ಮಹಾ | ಉಪ ನೋಂದಣಿ ಮಹಾ ಸಹಾಯಕ ನೋಂದಣಿ ಮಹಾ ನೋಂದಣಿ ಮಹಾ 
ಪರಿವೀಕ್ಷಕರು ಪರಿವೀಕ್ಷಕರು, ನೋಂದಣಿ ಪರಿವೀಕ್ಷಕರು. ಪರಿವೀಕ್ಷಕರು ಹಾಗೂ 
ಹಾಗೂ ಮತ್ತು ಮುದ್ರಾಂಕ ನೋಂದಣಿ ಮತ್ತು ಮುದ್ರಾಂಕ ಮುದ್ರಾಂಕಗಳ ಆಯುಕ್ತರು 
ಮುದ್ರಾಂಕಗಳ 
ಆಯುಕ್ತರ ಕಚೇರಿ 

29 ಜಿಲ್ಲಾ ಜಿಲ್ಲಾ ನೋಂದಣಾಧಿಕಾರಿ ಕೇಂದಸ್ಥಾನಿಕ ಸಹಾಯಕರು ಉಪ ನೋಂದಣಿ ಮಹಾ 
ನೊಂದಣಾಧಿಕಾರಿ (ವಿಷಯವಾರು) ಪರಿವೀಕ್ಷಕರು (ಆಡಳಿತ), 
ಕಛೇರಿ ಬೆಂಗಳೂರು. 

30 ಉಪ ಹಿರಿಯ ಉಪ ಪ್ರಥಮ / ದ್ವಿತೀಯ ದರ್ಜೆ ಜಿಲ್ಲಾ ನೋಂದಣಾಧಿಕಾರಿ 
ನೋಂದಣಾಧಿಕಾರಿ | ನೋಂದಣಾಧಿಕಾರಿ/ ಉಪ ಸಹಾಯಕರು (ವಿಷಯವಾರು) 
ಕಛೇರಿ ನೋಂದಣಾಧಿಕಾರಿ 

(ಸಂಬಂಧಪಟ್ಟ) 

3] ನೋಂದಣಿ ಮಹಾ | ಜಿಲ್ಲಾ ನೋಂದಣಾಧಿಕಾರಿಗಳು | ಸಹಾಯಕ ಇಂಜಿನಿಯರ್‌ ಉಪ ನೋಂದಣಿ ಮಹಾ 
ಪರಿವೀಕ್ಷಕರು ಮತ್ತು (ಅಪಮೌಲ್ಯ ತನಿಖಾ ವಿಭಾಗ) | ಅಥವಾ ಪ್ರಥಮ ದರ್ಜೆ ಪರಿವೀಕ್ಷಕರು (ಆಡಳಿತ ಮತ್ತು 
ಮುದ್ರಾಂಕಗಳ ಸಹಾಯಕರು. (ವಿಷಯವಾರು) ಕಾನೂನು) ಬೆ೦ಗಳೂರು. 
ಆಯುಕ್ತರ ಕಛೇರಿ 

32 ನೋಂದಣಿ ಮಹಾ | ಜಿಲ್ಲಾ ನೋಂದಣಾಧಿಕಾರಿಗಳು | ಪ್ರಥಮ ದರ್ಜೆ ಸಹಾಯಕರು ಉಪ ನೋಂದಣಿ 
ಪರಿವೀಕ್ಷಕರು ಮತ್ತು (ಸಂಘ ಸಂಸ್ಥೆಗಳು ಮತ್ತು ದ್ವಿತೀಯ ದರ್ಜೆ ಸಹಾಯಕರು ಮಹಾಪರಿವೀಕ್ಷಕರು (ಆಡಳಿತ ಮತ್ತು 
ಮುದ್ರಾಂಕಗಳ ವ್ಯಾಪಾರ ಸಂಸ್ಥೆಗಳು) (ವಿಷಯವಾರು) ಕಾನೂನು)ಬೆಂಗಳೂರು. 
ಆಯುಕ್ತರ ಕಛೇರಿ 

33 ಧಾರ್ಮಿಕ ಮತ್ತು ಕೇಂದಸ್ಥಾನಿಕ ಸಹಾಯಕರು ಕಛೇರಿ ಸಹಾಯಕರು ಧಾರ್ಮಿಕ ಅಯುಕ್ತಕರು, ಧಾರ್ಮಿಕ 
ದತ್ತಿ ಇಲಾಖೆ ಧಾರ್ಮಿಕ ಮತ್ತು ದತ್ತಿ ಮತ್ತು ದತ್ತಿ ಇಲಾಖೆ ಮತ್ತು ದತ್ತಿ ಇಲಾಖೆ 

ಇಲಾಖೆ 

34 ಭೂ ಮಾಪನ ಕೇಂದ್ರ ಸ್ಥಾನಿಕ ಸಹಾಯಕರು ಸಹಾಯಕ ನಿರ್ದೇಶಕರು (ಆಡಳಿತ) | ಆಯುಕ್ತರು, 
ಕಂದಾಯ ವ್ಯವಸ್ಥೆ ಭೂ ಮಾಪನ/ಕಂದಾಯ ಭೂಮಾಪನ/ ಭೂ ಮಾಪನ ಕಂದಾಯ 
ಮತ್ತು ಭೂ ವ್ಯವಸ್ಥೆ ಮತ್ತು ಭೂ ಕಂದಾಯ ವ್ಯವಸ್ಥೆ ಮತ್ತು ಭೂ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ 
ದಾಖಲೆಗಳ ದಾಖಲೆಗಳ ಇಲಾಖೆ, ದಾಖಲೆಗಳ ಇಲಾಖೆ, ಇಲಾಖೆ 
ಇಲಾಖೆ 

35 ಆಯುಕ್ತರ ಕಛೇರಿ ಸಿಬ್ಬಂದಿ ವಿಷಯಕ್ಕೆ ಸಿಬ್ಬಂದಿ ವಿಷಯಕ್ಕೆ ಆಯುಕ್ತರು, 
ಭೂ ಮಾಪನ ಭೂ ದಾಖಲೆಗಳ ಉಪ ಭೂ ದಾಖಲೆಗಳ ಸಹಾಯಕ ಭೂ ಮಾಪನ ಕಂದಾಯ ವ್ಯವಸ್ಥೆ 
ಕಂದಾಯ ವೈವಸ್ದೆ | ನಿರ್ದೇಶಕರು (ಆಡಳಿತ) ನಿರ್ದೇಶಕರು (ಆಡಳಿತ) ಕೇಂದ್ರ ಮತ್ತು ಭೂ ದಾಖಲೆಗಳ ಇಲಾಖೆ 
ಮತ್ತು ಭೂ ಕೇಂದ್ರ ಕಛೇರಿ ಕಛೇರಿ 
ದಾಖಲೆಗಳಇಲಾಖೆ 

36 ಆಯುಕ್ತರ ಕಛೇರಿ | ಲೆಕ್ಕ ಪತ್ರ ವಿಷಯಕ್ಕೆ ಲೆಕ್ಕ ಪತ್ರ ವಿಷಯಕ್ಕೆ ಆಯುಕ್ತರು, 
ಭೂ ಮಾಪನ ಸಹಾಯಕ ಲೆಕ್ಕ ಭೂ ದಾಖಲೆಗಳ ಸಹಾಯುಕ ಭೂ ಮಾಪನ ಕಂದಾಯ ವ್ಯವಸ್ಥೆ 
ಕಂದಾಯ ವ್ಯವಸ್ಥೆ ನಿಯಂತ್ರಣಾಧಿಕಾರಿಗಳು ನಿರ್ಧೇಶಕರು (ಲೆಕ್ಕ) ಕೇಂದ್ರ ಕಛೇರಿ | ಮತ್ತು ಭೂ ದಾಖಲೆಗಳ ಇಲಾಖೆ 
೩ಭೂ ಕೇಂದ್ರ ಕಛೇರಿ 








ದಾಖಲೆಗಳ 





ಇಲಾಖೆ 





























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ೭೫೫ 
ಕ್ತ ಇಲಾಖೆಗಳ ಹೆಸರು ಮಾಹಿತಿ ಹಕ್ಕು ಕಾಯ್ದೆ 2005ರ |ಮಾಹಿತಿ ಹಕ್ಕು ಕಾಯ್ದೆ 2005ರ ಸೆಕ್ಷನ್‌ | ಮಾಹಿತಿ ಹಕ್ಕು ಕಾಯ್ದೆ 2005ರ 
ಸಂ. ಸೆಕ್ಟನ್‌ 5(1)ರ ಪ್ರಕಾರ 5(2)ರ ಪ್ರಕಾರ ಸಹಾಯಕ ಸಾರ್ವಜನಿಕ | ಸೆಕ್ಷನ್‌19(1)ರಪ್ರಕಾರ ಮೇಲ್ಮನವಿ 

ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿ ಅಧಿಕಾರಿ ಪ್ರಾಧಿಕಾರ 
37 ಆಯುಕ್ತರ ಕಛೇರಿ | ತಾಂತ್ರಿಕ ವಿಷಯಕ್ಕೆ ತಾಂತ್ರಿಕ ವಿಷಯಕ್ಕೆ ಆಯುಕ್ತರು, 
ಭೂ ಮಾಪನ ಭೂ ದಾಖಲೆಗಳ ಸಂಯುಕ್ತ | ಭೂ ದಾಖಲೆಗಳ ಸಹಾಯಕ ಭೂ ಮಾಪನ ಕಂದಾಯ ವ್ಯವಸ್ಥೆ 
ಕಂದಾಯ ವೈವಸ್ದೆ | ನಿರ್ಧೇಶಕರು (ತಾಂತ್ರಿಕ) ನಿರ್ಧೇಶಕರು (ತಾಂತ್ರಿಕ) ಕೇಂದ್ರ ಮತ್ತು ಭೂ ದಾಖಲೆಗಳ ಇಲಾಖೆ 
ಮತ್ತು ಭೂ ಕೇಂದ್ರ ಕಛೇರಿ ಕಛೇರಿ 
ದಾಖಲೆಗಳ 
ಇಲಾಖೆ 
38 ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳು 
ಹಾಗೂ ಜಿಲ್ಲಾ (ಸಂಬಂಧಪಟ್ಟ ಜಿಲ್ಲೆ ಜಿಲ್ಲಾಧಿಕಾರಿಗಳ ಕಛೇರಿ. (ಸಂಬಂಧಪಟ್ಟ ಜಿಲ್ಲೆ) 
ದಂಡಾಧಿಕಾರಿಗಳ (ಸಂಬಂಧಪಟ್ಟ ಜಿಲ್ಲೆ) 
ಕಛೇರಿ 
39 ಉಪ ಉಪ ವಿಭಾಗಾಧಿಕಾರಿಗಳು ವ್ಯವಸ್ಥಾಪಕರು, ಉಪ ಜಿಲ್ಲಾಧಿಕಾರಿಗಳು 
ವಿಭಾಗಾಧಿಕಾರಿಗಳ | (ಸಂಬಂಧಪಟ್ಟ ಉಪ ವಿಭಾಗಾಧಿಕಾರಿಗಳ ಕಛೇರಿ (ಸಂಬಂಧಪಟ್ಟ ಜಿಲ್ಲೆ) 
ಕಛೇರಿ ವಿಭಾಗಗಳು) (ಸಂಬಂಧಪಟ್ಟ ಉಪ ವಿಭಾಗಗಳು) 
40 ತಹಶೀಲ್ದಾರ್‌ ತಹಶೀಲ್ದಾರ್‌ ತಾಲ್ಲೂಕು ಕಛೇರಿಯ ಸಂಬಂದಪಟ್ಟ | ಉಪ ವಿಭಾಗಾಧಿಕಾರಿಗಳು 
ಕಛೇರಿ (ಸಂಬಂಧಪಟ್ಟ ತಾಲ್ಲೂಕು) ಶಿರಸ್ನೇದಾರರು.(ವಿಷಯವಾರು) (ಸಂಬಂಧಪಟ್ಟ ಉಪ ವಿಭಾಗಗಳು) 
4] ನಾಡ ಕಛೇರಿ ರಾಜಸ್ವನಿರೀಕ್ಷಕರು ಗ್ರಾಮಲೆಕ್ಕಾಧಿಕಾರಿ (ಸಂಬಂಧಪಟ್ಟ ಉಪ ತಹಶೀಲ್ದಾರ್‌ (ಸಂಬಂಧಪಟ್ಟ 
(ಸಂಬಂಧಪಟ್ಟ (ಸಂಬಂಧಪಟ್ಟ ವೃತ್ತ) ಹೋಬಳಿ) 
ಹೋಬಳಿ) ಹೋಬಳಿ/ವೃತ್ತ 




















(wi) ರಡಿ ನಿಯಮಿಸಬಹುದಾದಂತಹ ಇತರ ಮಾಹಿತಿಗಳನ್ನು ಪಕಟಿಸತಕ್ಕದ್ದು ಮತ್ತು ಆ ತರುವಾಯ ಪತಿವರ್ಷ ಈ ಪಕಟಣೆಗಳನ್ನು ಅಂದಿನ 


ವರೆಗೆ ಪರಿಷ್ಕರಿಸತಕ್ಕದ್ದು; 


ಯಾವುದೇ ಇತರ ಮಾಹಿತಿಗಳನ್ನು ಪಕಟಿಸಲು ಇರುವುದಿಲ್ಲ, ಮಾರ್ಜ್‌ 2011ರವರೆಗೆ ಪರಿಷ್ಕೃತಗೊಂಡಿದೆ. ಬೇರೆ ಯಾವುದಾದರೂ 

ಮಾಹಿತಿಗಳನ್ನು ನಂತರ ನಿಗಧಿಗೊಳಿಸಿದಲ್ಲಿ ಅದನ್ನು ಕಾಲಕಾಲಕ್ಕೆ ಅಳವಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಜೆ. ಲಕ್ಷಿ ನಾರಾಯಣ 


ಪಿ.ಆರ್‌.419 





ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸಮನ್ಹಯ) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 10 SAT 2011, Bangalore, Dated:17.05.2011 
In exercise of the powers conferred under sub-section (2) of section 7 of the Administrative Tribunals Act, 1985, post facto 
sanction of the Government is accorded for the discharge of the functions of Justice Sri A.C. Kabbin, Chairman KAT by Sri Raju 
Premkumar, Administrative Member, KAT during his leave period from 20.01.2011 to 15.02.2011 (BDI) and from 21.02.2011 to 
18.03.2011 (BDI) 
By Order and in the name of the Governor of Karnataka, 
P. MARKANDEYA 
PR-456 Under Secretary to Government, 
Department of Personnel and Administrative Reforms, 


(Service Rules-2) 


೭೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೬, ೨೦೧೧ ಭಾಗ - ೪ಎ 


ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 283 ಸಮನ್ಹಯ 2010, ಬೆ೦ಗಳೂರು, ದಿನಾಂಕ:06.04.2011 

ಸಮಾಜ ಕಲ್ಯಾಣ ಇಲಾಖೆಯ ಆಡಳಿತ ವ್ಯಾಪ್ತಿಯಲ್ಲಿ ಬರುವ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಹೊರಡಿಸುವ ಅಧಿನಿಯಮ/ 
ನಿಯಮಾವಳಿ/ ವೃಂದ ಮತ್ತು ನೇಮಕಾತಿ ನಿಯಮಾವಳಿ ಹಾಗೂ ಆಧ್ಯಾದೇಶ ಮತ್ತು ಇವುಗಳಿಗೆ ಸಂಬಂಧಿಸಿದಂತೆ ಹೊರಡಿಸುವ ತಿದ್ದುಪಡಿ ಆದೇಶ/ 
ಸೇರ್ಪಡೆ ಆದೇಶ/ಮಾರ್ಪಾಡು ಆದೇಶಗಳ ಪ್ರತಿಗಳನ್ನು ಸಕಾಲದಲ್ಲಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸುವ ಬಗ್ಗೆ ಕ್ರಮ ತೆಗೆದುಕೊಳ್ಳಲು ಮತ್ತು ಇಂತಹ 
ಪ್ರಕಟಣೆಯ ಕರ್ನಾಟಕ ರಾಜ್ಯಪತ್ರದ ಪ್ರತಿಗಳ 500 ಪ್ರತಿಗಳನ್ನು ಕರ್ನಾಟಕ ವಿಧಾನಸಭಾ ಸಚಿವಾಲಯಕ್ಕೆ ಅಗತ್ಯ ಕ್ರಮಕ್ಕಾಗಿ ಕಳುಹಿಸಿಕೊಡುವ ಮತ್ತು 
ತತ್ನಬಂಧದ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರದ ಉಪ ಕಾರ್ಯದರ್ಶಿ-3 ಇವರನ್ನು ನೋಡಲ್‌ 
ಅಧಿಕಾರಿಯಾಗಿ ಕೂಡಲೇ ಜಾರಿಗೆ ಬರುವಂತೆ ನೇಮಿಸಲಾಗಿದೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಲೋಕನಾಥರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಸಮಾಜ ಕಲಾಣ ಇಲಾಖೆ. 


ಪಿ.ಆರ್‌.352 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 2 ಇಸಂಗ್ರ 2010(2), ಬೆ೦ಗಳೂರು, ದಿನಾಂಕ: 24.08.2010 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಕಲಂ 18-ಎರ ಉಪಕಲ೦ (2)ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಮುದ್ರಣ, ಲೇಖನಾ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶನಾಲಯ, ಬೆ೦ಗಳೂರು ಇದರ ಎಲ್ಲಾ ಸಂಗ್ರಹಣೆಗಳನ್ನು ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ, ವಿದ್ಯುನ್ಮಾನ ಸಂಗ್ರಹಣೆ ವೇದಿಕೆ ಮೂಲಕ (through e-Procurement platform) ಸ೦ಗ್ರಹಿಸತಕ್ಕದೆ೦ದು ಕರ್ನಾಟಕ 
ಸರ್ಕಾರ, ಈ ಮೂಲಕ ಗೊತ್ತುಪಡಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಲಲಿತಾ ಹಾ. ಹಂದಿಗೋಳ 
ಪೀಠಾಧಿಕಾರಿ-1, (ಇ-ಆಡಳಿತ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
NOTIFICATION 

No. DPAR 2 EPR 2010(2), Bengaluru, Dated:24.08.2010 
In exercise of the powers conferred by sub-section (2) of section 18A of the Karnataka Transparency in Public 
Procurements Act, 1999 (Karnataka Act 29 of 2000), the Government of Karnataka hereby specify that the Department of Printing, 


Stationery and Publications, Bengaluru, shall, with immediate effect, procure all its procurements through e-Procurement platform. 
By Order and in the name of the Governor of Karnataka, 


LALITHA H. HANDIGOL 
PR-788 Desk Officer-1, (e-Governance) 
Department of Personnel and Administrative Reforms. 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 596 ವೆಚ್ಚ-12/10, ಬೆಂಗಳೂರು, ದಿನಾಂಕ: 20.08.2010 

2010-11ನೇ ಸಾಲಿನ "ಮಹಿಳಾ ತರಬೇತಿ ಯೋಜನೆ'ಯ ಅಡಿ ಮಹಿಳೆಯರಿಗೆ ರಾಜ್ಯದ 30 ಜಿಲ್ಲೆಗಳಲ್ಲಿ ರೂ.89.40 ಲಕ್ಷಗಳ ವೆಚ್ಚದಲ್ಲಿ 
ಸಿದ್ಧಉಡುಪು/ ವಸ್ತುವಿನ್ಯಾಸ/ ಹೊಲಿಗೆ ಇತ್ಯಾದಿ ತರಬೇತಿಗಳನ್ನು ನೇರವಾಗಿ Apparel Training and Design Centre ಮೂಲಕ ಒದಗಿಸಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಮಹಿಳಾ 
ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

Apparel Training and Design Centre ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ.ಟಿ.ಪಿ.ಪಿ. 
ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಉತ್ತನ್ನ/ ಸೇವೆಯನ್ನು ಸರ್ಧಾತ್ಮಕ ದರದಲ್ಲಿ ಸಂಗಹಿಸುವುದನ್ನು 
ಸಂಗಹಣಾ ಸಂಸ್ಥೆಯು ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್‌. ಶೇಖರಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗಹಣಾ ಕೋಶ) 


ಪಿ.ಆರ್‌.784 


